ತಿಂಗಳ ಪತ್ರಿಕೆ 


ಒಳಗೇನಿದೆ 


೧ ಅಮ್ಮನ ಕಣ್ಣಿನ ಕೇಂದ್ರ - ಅಸ್ಮಾ ನಾಡಿಯಾ 


ಡಿ. ಅರಿವುಳ್ಳ ತಾಯ್ದನ - ಶಾಂತಾ ನಾಗರಾಜ್‌ 


೧ “ಕಸೂತಿ” ಜೊತೆಗೆ ಒಂದಿಷ್ಟು ಚೌಕಾಸಿ - ಡಾ॥ ಬಿ.ಎನ್‌. ಸುಮಿತ್ರಾಬಾಯಿ 


ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ, 
ಬೆಂಗಳೂರು 


ಮಮನ ಮಾತನ ನಾ 


ಅಚಲ 


ಸಂಪುಟ - 22 ಸಂಚಿಕೆ 6 


ಸಂಪಾದಕ ಮಂಡಳಿ 


ಎನ್‌. ಗಾಯತ್ರಿ 
ನೇಮಿಚಂದ್ರ, ದೇವಿ, 
ಶಾಂತಾ ನಾಗರಾಜ್‌ 
ಹೆಚ್‌. ಎನ್‌. ಗೀತಾ 
ಹೇಮಲತಾ ಮಹಿಷಿ 


ಪ್ರಕಾಶಕರು 
ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ 
ಬೆಂಗಳೂರು 


ಚಂದಾ ಹಣವನ್ನು ಚೆಕ್‌ನಲ್ಲಿ 
ಕಳುಹಿಸುವವರು 
ಬ್ಯಾಂಕ್‌ ಕಮೀಷನ್‌ ಸೇರಿಸಿ 
ಕಳುಹಿಸಬೇಕು. 
ಎಂ.ಓ. ಫಾರ್ಮಿನ ಕೊನೆಯ 
ಭಾಗದಲ್ಲಿ ಹೆಸರು ವಿಳಾಸಗಳನ್ನು 
ಸ್ಪಷ್ಟವಾಗಿ ನಮೂದಿಸಬೇಕು. 
ಬದಲಾದ ವಿಳಾಸವನ್ನು 
ದಯವಿಟ್ಟುಬರೆದು ತಿಳಿಸಿ. 


Achala - Edited by 
Dr. N. Gayathri 


Published by 
Dr. G. Ramakrishna on 
behalf of Jagruthi Mahila 
Adhyayana Kendra 


Printed at 
LIPI MUDRANA 
Bangalore - 560 004 


ಓದುಗರೊಂದಿಗೆ....... 


೧೯೮೬ರಿಂದ ಈ ಪತ್ರಿಕೆಯು ನಿಯತವಾಗಿ ಪ್ರಕಟ 
ವಾಗುತ್ತಾ ಬಂದಿದೆ. ಮೊದಲಿಗೆ "ಸಂಗಾತಿ'ಯಾಗಿದ್ದು 
ಆಮೇಲೆ "ಪ್ರಿಯಸಂಗಾತಿ' ಯಾಗಿ, ನಂತರ "ಅಚಲ' ಆಗಿ 
ಪತ್ರಿಕೆಯು ಕ್ಲುಪ್ತವಾಗಿ ಹೊರಬರುತ್ತಿದ್ದ. ಯಾವ 
ಸಂಚಿಕೆಯೂ ಪ್ರಕಟವಾಗದೆ ಉಳಿದಿಲ್ಲ ಕೆಲವು ಬಾರಿ 
ಮಾತ್ರ ಎರಡು ಸಂಚಿಕೆಗಳನ್ನು ಸೇರಿಸಿ ಒಂದು ಸಂಚಿಕೆಯಾಗಿ 
ಹೊರತರಲಾಗಿದ್ದಿತು. ಸಾಹಿತ್ಯದ ಎಲ್ಲ ಪ್ರಕಾರಗಳೂ 
ಪತ್ರಿಕೆಯಲ್ಲಿ ಪ್ರತಿನಿಧಿಸಲ್ಲಟ್ಟಿವೆ. ಅಂತೆಯೇ ಸಮಾಜ 
ಶಾಸ್ತ್ರೀಯ ಅಧ್ಯಯನಗಳು ಹೇರಳವಾಗಿ ಪ್ರಕಟವಾಗಿವೆ. 
ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ "ಅಚಲ' ಪತ್ರಿಕೆಯನ್ನು 
ನಡೆಸಲು ಸಹಕಾರ ನೀಡಿದ ಎಲ್ಲ ಓದುಗರಿಗೆ, ಲೇಖಕರಿಗೆ 
ಮತ್ತು ಸಂಪಾದಕ ಮಂಡಲಿಯಲ್ಲಿ ಜವಾಬ್ದಾರಿಯನ್ನು 
ಅಚ್ಚುಕಟ್ಟಾಗಿ ನಿರ್ವಹಿಸಿದ ಎಲ್ಲ ಸ್ನೇಹಿತರಿಗೆ ಕೃತಜ್ಞನಾಗಿ 
ದ್ದೇನೆ. ನಾನು ಈ ಪತ್ರಿಕೆಯ ಪ್ರಕಾಶಕನ ಸ್ಥಾನ ಗಳಿಸಿದ್ದು 
ಕೇವಲ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ, ಅಷ್ಟೆ. 
ಅಂದರೆ, ಹೆಸರಿಗೆ ಮಾತ್ರ ನಾನು ಪ್ರಕಾಶಕ. ವಾಸ್ತವಿಕವಾಗಿ 
ಅದು ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರದ ಪತ್ರಿಕೆ. ಎಲ್ಲ 
ಕೆಲಸಗಳನ್ನು ಮಾಡಿದವರು ಡಾ|। ಎನ್‌. ಗಾಯತ್ರಿ ಮತ್ತು 
ಇತರ ಸದಸ್ಯರು. ಈಗ ಪತ್ರಿಕೆಯ ಪ್ರಕಟಣೆಯನ್ನು ನಿಲ್ಲಿಸಿ 
ಬೇರೆ ಕಾರ್ಯಗಳನ್ನು ಮೊದಲಿಗಿಂತಲೂ ಹೆಚ್ಚಿನ 


` ಪ್ರಮಾಣದಲ್ಲಿ ಕೈಗೊಳ್ಳಬೇಕೆಂದು “ಜಾಗೃತಿ' ಹಾಗೂ 


"ಅಚಲ' ಸಂಪಾದಕ ಮಂಡಲಿ ನಿರ್ಧರಿಸಿವೆ. ಪತ್ರಿಕೆ 
ಯನ್ನುಳಿದು ಬೇರೆಲ್ಲ ಪ್ರಕಟಣೆಗಳು ಯಥಾವತ್ತಾಗಿ 
ಮುಂದುವರಿಯುತ್ತವೆ. ಇತರ ಚಟುವಟಿಕೆಗಳು ಇನ್ನೂ 
ವಿಸ್ತಾರಗೊಳ್ಳುವ ನಿರೀಕ್ಷೆ ಇದೆ. ಪತ್ರಿಕೆಯನ್ನು 
ಬೆಂಬಲಿಸಿದಂತೆ "ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ'ದ 
ಕಾರ್ಯಕ್ರಮಗಳಿಗೆ ಒತ್ತಾಸೆ ನೀಡಿ, ಸ್ವತಃ ನೀವು ನೇರವಾಗಿ 
ಅವುಗಳಲ್ಲಿ ಭಾಗವಹಿಸುತ್ತೀರೆಂಬ ಭರವಸೆ ಇಟ್ಟು 
ಕೊಂಡಿರುತ್ತೇವೆ. ಆದ್ದರಿಂದ ಇದು ವಿದಾಯವಲ್ಲ ; 
ಬದಲಾಗಿ, ಸಂಪರ್ಕ ಮತ್ತು ಕ್ರಿಯೆಗಳ ಬೇರೊಂದು 
ವೇದಿಕೆಗೆ ಆಹ್ವಾನವೆಂದು ತಿಳಿಯಬೇಕಾಗಿ ವಿನಂತಿಸಿ 
ಕೊಳ್ಳುತ್ತೇನೆ. 

- ಡಾ! ಜೆ. ರಾಮಕೃಷ್ಟ 


ಸಂಪಾದಕೀಯ) ಎದಾಯಕ್ಕೆ ಮುನ್ನ ..... 


ಅ೦ತರರಾಷ್ಟ್ರೀಯ ಮಹಿಳಾ ದಶಕದ ಅಂಚಿನಲ್ಲಿ ಹುಟ್ಟಿದ್ದು 
ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ ಹಲವು ವರ್ಷಗಳ 
ಮಹಿಳಾ ಸ ಘಟನೆ ಮತ್ತು ಬಂಡಾಯ ಸಾಹಿತ್ಯ ಹಾಗೂ 
ಸಮುದಾಯ ಸಂಘಟನೆಗಳಲ್ಲಿನ್ನ ಭಾಗವಹಿ ಸವಿಕೆಯ 
ಅನುಭವದ ಹಿನ್ನೆ ಲೆಯಲ್ಲಿ 1985 ರ ಮಾರ್ಚ್‌ ತಿ೦ಗಳಲ್ಲಿ 
ಆರಂಭವಾದ ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರದ ಹಲವಾರು 
ಚಟುವಟಿಕೆಗಳಲ್ಲಿ 'ಅಚಲ' ಪತ್ರಿಕೆಯು ಪ್ರಮುಖವಾದದ್ದು. ಅಂದಿನ 
ಕರ್ನಾಟಕದ ಸಾಮಾಜಿಕ ಚಳುವಳಿಗಳಲ್ಲಿ ತೊಡಗಿಕೊಂಡಿದ್ದ 
ಹಲವಾರು ಪ್ರಗತಿಶೀಲರ, ವಿಚಾರವಂತರ ಸಹಾಯ. ಪ್ರೋತ್ಸಾಹ 
ಮತ್ತು ಭಾಗವಹಿಸು ವಿಕೆಯಿಂದೆ ಜೀವ ಪಡೆಯುತ್ತಾ ಸಮಾಜದ 
ಧ್ಯನ ುಮಾಗುವಲ್ಲಿ ಅಚಲ ಯಶಸ್ವಿಯಾಯಿತು. ಅಂದಿನ ಮಹಿಳಾ 
ಚಳುವಳಿಯ ಹಲವಾರು ಆಯಾಮಗಳನ್ನು ಪ್ರತಿನಿಧಿಸುವುದು 
'ಅಚಲ'ಗೆ ಸಾಧ್ಯವಾಯಿತು. ನಾಡಿನ ಖಕ ಲೇಖಕಿಯರು, 
ಸಾಮಾಜಿಕ ಚಳುವಳಿಯ ಕಾರ್ಯಕರ್ತರು ಮತ್ತು ನೇತಾರರು 
ಹಾಗೂ ವಿಚಾರವಾದಿಗಳು ಪತ್ರಿಕೆಯ ಮೂಲಕ ಜೆಳುವಳಿಯಲ್ಲಿ 
ಭಾಗವಹಿಸಿದ್ದಾರೆ. ಪತ್ರಿಕೆಯ ಆರಂಭ 
ಕರ್ನಾಟಕದಲ್ಲಿ ಸಾಮಾಜಿಕ ಚಳುವಳಿಗಳೂ ಪ್ರಖರವಾಗಿದ್ದು 
ಪತ್ರಿಕೆಯ ಅರ್ಥಪೂರ್ಣ ಬೆಳವಣಿಗೆಗೆ ಸಹಕಾರಿಯಾಯಿತು. 
ಪತ್ರಿಕೆ ಚರ್ಚೆಗೆ ಎತ್ತಿಕೊಂಡ ವಿಷಯಗಳು ಹಲವಾರು. 
ಕೋಲಾರದ ಅನಸೂಂ ಯಮ್ಮನ ಪ್ರಕರಣ, ಕುದುರೆಮೋತಿ ಪರಣ, 
ಪದ್ದಕ್ಕ ಹಾಗೂ ಶಶಿಕಲಾಳ "ಸಾವಿನಿಂದೆ'ಹಿಡಿದು ಭಾಂವ್ರದೇವಿ, 
ರೂಪ್‌ ಕನ್ಹರ, ರೂಪನ್‌ `ಬಜಾಜ್‌ವರೆಗಾದ ಅನ್ಯಾಯ, 
ದೌರ್ಜನ್ಯದವರೆಗೂ ಪತ್ರ ಧ್ವನಯೆತ್ತಿ ಪ್ರತಿಭಟಿಸಿತು. ಕ್ವನೆಕ್ರಾನ್‌ 
ಗರ್ಭನಿರೋಧಕ ಗುಳಿಗೆ, ವಿಶ್ವಸುಂದರಿ ಸ್ಪರ್ಧೆ. ಡೇಶದಲ್ಲಿ 
ತಾಂಡವವಾಡಿದ ಕೋಮುಹಿಂಸೆ, ಮದ್ಯಪಾನ ನಿ ಪೇಧದ 
ಸಂಗತಿಗಳನ್ನೂ ಪತ್ರಿಕೆ ಚರ್ಚೆಸಿತು. ಇವುಗಳನ್ನು ಚರ್ಚಿಸು 
ವುದಷ್ಟೇ, ಅಲ್ಲ, ಕ್ರಿಯಾಶೀಲವಾಗಿ ಪ್ರತಿಭಟಿಸಲು ಆಧ್ಯಯನ 
ಕೇಂದ್ರ ಬೀದಿಗೂ ಇಳಿಯಿತು. ಈ ಇಪ್ಪತ್ತೆರಡು ವರ್ಷಗಳ 
ಅವಧಿಯಲ್ಲಿ ಬದಲಾಗುತ್ತಾ ೭ ಬಂದ” “ಮಹಿಳಾ ಪರ 
ಕಾನೂನುಗಳನ್ನು ಓದುಗರಿಗೆ ಅರ್ಥ ಮಾಡಿಸುತ್ತಾ. ಅವುಗಳ 
ಜಾರಿಗಾಗಿ ನಡೆಯಬೇಕಾದ ಹೋರಾಟಕ್ಕೆ ನಾಂದಿಯನ್ನು 
ಹಾಡುವಲ್ಲಿ "ಅಚಲ' ಯಶಸ್ವಿಯಾಯಿತು. 


'ಅಚಲ' ಆರಂಭವಾದಾಗ ಮಾರ್ಗ್‌ರೆಟ್‌ ಬಿಸ್ನಾಸ್‌, 
ನೇಮಿಚಂದ್ರ ಲಕ್ಷ್ಮೀ ಚಂದ್ರಶೇಖರ್‌, ಗಾಯತ್ರಿದೇವಿ, ಶ್ಯಾಮಲಾ 
ದೇವಿ ಮತ್ತು ಎನ್‌.ಗಾಯತ್ರಿಯವರಿದ್ದ ಸಂಪಾದಕ ಮಂಡಳಿಗೆ 
ಹೆಗಲುಕೊಟ್ಟು ಪೋತ್ಸಾಹಿಸಿದ ವಿ.ಸುಭದ್ರಾ, ಶಾಂತಮ್ಮ ಮಾಲತಿ 
ಪಾರ್ಥಸಾರಥಿಯವರ ಪೋತ್ಸಾಹ, ಜೆ೦ಬಲಗಳು ಮರೆಯ 
ಲಾಗದವು. ಸ್ವತಃ ಪತ್ರಿಕೆಯ ಪ್ರಕಾಶಕರಾಗುವುದಷ್ಟೇ ಅಲ್ಲದೆ 
ಪತ್ರಿಕೆಗೆ ನಿರಂತರ ಬೆಂಬಲ ನೀಡುತ್ತಾ ಬಂದವರು ಡಾ। ಜಿ.ಆರ್‌. 
ಅವರು. 


ಇಪ್ಪತ್ತೆರಡು ವಸ ೦ತಗಳನ್ನು ಕಂಡಿರುವ “ಅಚಲ'ಗೆ ಈ 
ದೀರ್ಫ “ಅವಧಿಯಲ್ಲಿ Uhre ಬೆನ್ನೆಲುಬಾದವರು 


ಒಂದು ದಶಕದಲ್ಲಿ. 


ಚಂದಾದಾರರು. ಅವರೊಂದಿಗೆ ಆರ್ಥಿಕ ನೆರವು ನೀಡಿದ ಕೆನರಾ 
ಬ್ಯಾಂಕಿನ ಗೆಳೆಯರಾದ ಸುರೇಂದ್ರ, ಶ್ರೀನಿವಾಸ್‌, ರಾಮಸುಧಾ 
ಟ್ರಸ್ಟ್‌ನ ಎ.ಎಚ್‌.ರಾಮರಾವ್‌, ಅನನ್ಯದ ಆರ್‌.ವಿ. ರಾಘವೇಂದ್ರ, 
ಕೆ.ಎಸ್‌. ಪಾರ್ಥಸಾರಥಿ, ಚಿ. ಶ್ರೀನಿವಾಸರಾಜು, ಮಾ-ಲೆ ಪ್ರಕಾಶನ 
ಮತ್ತು ನವಕರ್ನಾಟಕ ಪ್ರಕಾಶನ, ಸಾಹಿತ್ಯ ಅಕಾಡೆಮಿ, ವಾರ್ತಾ 
ಇಲಾಖೆ ಮುಂತಾದವರನ್ನೆಲ್ಲಾ ಈ ಸಂದರ್ಭದಲ್ಲಿ 
ನೆನಪಿಸಿಕೊಳ್ಳಲೇ ಬೇಕು. ಜಾಗೃತಿ ಇ ಅಧ್ಯಯನ ಸ 
ಅಧ್ಯಕ್ಷರಾಗಿ ಕಲ ಸು ಮಾಡಿದ. ಮಾರ್ಗರೆಟ್‌ ಬಿಸ್ವಾಸ್‌, 
ಚಂದ್ರಶೇಖರ್‌, ಕೆ.ಎಸ್‌.ವಿನೋದ, ಸ್‌] 
ಹೇಮಲತಾ ಮಹಿಷಿ ಹಾಗೂ ಸಂಪಾದಕ ಗೆಳತಿಯರಾದ ಶಾಂತ 
ನಾಗರಾಜ್‌, ಹೆಚ್‌.ಎನ್‌. ಗೀತಾ ಅವರುಗಳ ಕ್ರಿಯಾಶೀಲತೆ 
ಯಿಂದಾಗಿಯೇ ಪತ್ರಿಕೆಯು ಇಷ್ಟು ದಿನ ಮುಂದುವರಿಯಲು 
ಸಾಧ್ಯವಾಗಿದೆ. ಈ ಪತ್ರಿಕೆಯನ್ನು ಮುದ್ರಿಸಿಕೊಟ್ಟ ಇಳಾ. ಜನಶಕ್ತಿ. 
ಲಿಪಿ ಮುದ್ರಣಾಲಯ, ಅಕ್ಷರ, ಮಾತೃ ಪ್ರಿಂಟರ್ಸ್‌ನ ಎಲ್ಲ 
ಬಂಧುಗಳಿಗೂ ನಮ್ಮ ನೆನಕೆಗಳು. ಅದರಲ್ಲೂ ವಿಶೇಷವಾಗಿ ಲಿಪಿ 
ಮುದ್ರಣದ ಬಾ.ಕಿ.ನ.ರವರ ಸ್ತ್ರೀಪರ ಕಾಳಜಿಗೆ' ವಿಶೇಷ 
ನಮಸ್ಕಾರಗಳು. | 


ಜಾಗತೀಕರಣದ ಬಿರುಗಾಳಿಯಲ್ಲಿ ದುರ್ಬಲವಾಗುತ್ತಾ ಹೋದ 
ಸಾಮೂಹಿಕ ಚಳುವಳಿಗಳ ಜೊತೆಯಲ್ಲಿಯೇ ಮಹಿಳಾ ಚಳುವಳಿಯೂ 
ತನ್ನ ಬಿರುಸು ಮತ್ತು ಸ್ವರೂಪವನ್ನು ಬದಲಾಯಿಸಿಕೊಂಡದ್ದು 
ಅನಿವಾರ್ಯ ಅಗತ್ಯವಾಯಿತು. ಸಬಲೀಕರಣದ ಘೋಷಣೆಯೊಂದಿಗೆ : 
ಆರ್ಥಿಕ ಕಾರ್ಯಕ್ರಮಗಳ ಮೇಲೆ ಬಿದ್ದ ಒತ್ತು ಚಳುವಳಿಯ ದಿಕ್ಕು, 
ದೆಸೆಗಳನ್ನು ಬದಲಾಯಿಸಿತು. ಈ ಕಾಲಘಟ್ಟದ ಸಮಾಜದ ನಿರೀಕ್ಷೆಗಳು 
ಮತ್ತು ಮಹಿಳಾ ಪ್ರಶ್ನೆಯ ಹೊಸ ವ್ಯಾಖ್ಯಾನಗಳು ಆತ್ಮ ವಿಮರ್ಶೆಗೆ 
ದಾರಿ ಮಾಡಿದ್ದಲ್ಲದೆ. ಚಳುವಳಿಯ ಸ್ವರೂಪ ಸಾಧ್ಯ ತೆಗಳನ್ನು 
ಪುನರ್ವಿಮರ್ಶಿಸಿಕೊಳ್ಳಲು ಒತ್ತಾಯಿಸುತ್ತಿದೆ. ಪು ಸಂದಿಗ್ಧ. ಕಾಲದಲ್ಲಿ 
"ಅಚಲ ಪತ್ರಿಕೆ ತನ್ನ ಹಿಂದಿನ ಕಾರ್ಕಶೈಲಿಯಲ್ಲಿ ಮುಂದುವರಿಯುವುದು 
ಅಸಾಧ್ಯವಾಗಿದೆ; ಅನಗತ್ಯವೂ ಆಗಿದೆ. ಈ ಸಂದರ್ಭದಲ್ಲಿ ಗ್ರಾಮೀಣ 
ನೆಲೆಗಳಲ್ಲಿ ಹೆಚ್ಚು ಚಂದಾದಾರರನ್ನು ಮುಟ್ಟಲಾಗದ್ದರಿ೦ದ 
ಚಂದಾದಾರ ಬಳಗವನ್ನು  ವಿಸ್ತರಿಸಿಕೊಳ್ಳುವಲ್ಲಿ ಪತ್ರಿಕೆ ಸೋತಿದೆ. 
ಯುವಜನಾಂಗದಲ್ಲಿ ಕ್ಷೀಣಿಸುತ್ತಿರುವ ಕನ್ನಡ ಓದುಗವರ್ಗ ಅಂಚೆ 
ಇಲಾಖೆಯ ವಿಚಿತ್ರ ರೀತಿ-ನಿಯಮಗಳು, ರಿಜಿಸ್ಟಾರ್‌ ಆಫ್‌ 
ನ್ಯೂಸ್‌ಪೇಪರ್ಡ್‌ನವರ ಬದಲಾಗುತ್ತಾ ಹೋಗುವ ನೀತಿ ಸಂಹಿತೆ 
ದ ಎಲ್ಲವೂ ಒಟ್ಟಾರೆಯಾಗಿ ಪತ್ರಿಕೆಯನ್ನು ಮುಂದುವರಿಸಬೇಕೆಂಬ 
ಉತ್ಸಾಹಕ್ಕೆ ತಣ್ಣೀರೆರೆಚುತ್ತಿವೆ. ಈ ಎಲ್ಲ ಅಡಚಣೆಗಳ ಮತ್ತು ಪ್ರತಿಕೂಲ 
ಪರಿಸ್ಥಿತಿಯಲ್ಲಿ “ಅಚಲ' ತನ್ನ ಓದುಗರಿಗೆ ವಿದಾಯ ಹೇಳಬೇಕಾದ್ದು 
ಅನಿವಾರ್ಯವಾಗಿದೆ. ಜಾಗೃತಿ ಮಹಿಳಾ ಅಧ್ಯಯನ ಕೇ೦ದ್ರವು 
ಪತ್ರಿಕೆಯನ್ನು ನಿಲ್ಲಿಸಿದರೂ ತನ್ನ ಉಳಿದ ಕಾರ್ಯಕ್ರಮಗಳನ್ನು ವಿಸ್ತರಿಸಿ 
ಕೊಳ್ಳುವ, ಚುರುಕುಗೊಳಿಸುವ ದಿಕ್ಕಿನಲ್ಲಿ ಕೆಲಸ ಮಾಡಲಿದೆ. ಈ : 
ನಮ್ಮ ಪ್ರಯತ್ನಗಳಿಗೆ ನಿಮ್ಮೆಲ್ಲರ ಸಹಕಾರ ಬೆಂಬಲವನ್ನು ಎಂದಿನಂತೆ 
ನಿರೀಕ್ಷಿಸುತ್ತೇವೆ. ಈ ಪತ್ರಿಕೆಯೊಂದಿಗೆ ಸಂಬ೦ಧವಿರಿಸಿ ಕೊ೦ಡ 
ಎಲ್ಲ ಬಂಧುಗಳಿಗೂ ಕೊನೆಯದಾಗಿ ನಮ್ಮ ನಮಸ್ಕಾರ. 3 


- ಎನ್‌. ಗಾಯತ್ರಿ 


& 


| ಸಾಮಾಜಕ ಕಳಕಳಯ ಲೇಖಕ- ಅಸ್ಥಾ ನಾಡಿಯಾ 


ಹಾ intimin 


* ನೇಮಿಚಂದ್ರ 


ಕಳೆದ ಅಕ್ತೋಬರ್‌ ತಿಂಗಳು, ಕೊರಿಯಾದ ಗ್ಹಾಂಜು 
ಪಟ್ಟಣದ "ರೈಟರ್ಸ್‌ ಅಸೋಸಿಯೇಷನ್‌ ಫಾರ್‌ ನ್ಯಾಷನಲ್‌ 
ಅಟರೇಚರ್‌'ನಿಂದ ನನಗೆ ಆಹ್ವಾನ ಬಂದಿತ್ತು. ಚಾರಿತ್ರಿಕ 
ಗ್ವಾಂಜು ನಗರದಲ್ಲಿ ನಡೆಯಲದ್ದ 'ಎರಡನೇ ಏಷಿಯಾ 
ಅಟರೇಚರ್‌ ಫೋರಮ್‌'ನಲ್ಲ 'ಅಟರೇಚರ್‌ ಇನ್‌ ಟೈಮ್ಸ್‌ 
ಆಫ್‌ ಟೆರರ್‌' ಕುರಿತು ಭಾಷಣ ಮಾಡಲು ಬಂದ 
ಆಹ್ವಾನವದು. 


ಕೊರಿಯಾದಲ್ಲ ಕಳೆದ ಈ ಸಮಯದಲ್ಲ ನನಗೆ 
ಪರಿಚಯವಾದವರು ಇಂಡೋನೇಷಿಯಾದ ಲೇಖಕಿ ಅಸ್ಕಾ 
ನಾಡಿಯಾ. ಸಾಮಾಜಕ ಕಳಕಆಯ ಈ ಎಳೆಯ ಲೇಖಕಿ 
ಕೊಳಚೆ ಪ್ರದೇಶದ ಮಕ್ಕಳಲ್ಲ ಕಅಯುವ ಆಸಕ್ತಿಯನ್ನು, 
ಓದುವ ಹವ್ಯಾಸವನ್ನು ಬೆಳೆಸಲು ಶ್ರಮಿಸುತ್ತಿದ್ದಾರೆ. 
ಇಂಡೋನೇಶಿಯಾದ ನೂರೊಂದು ಧ್ವೀಪಗಳಗೆ ಸದಾ 
ತಿರುಗಾಡುತ್ತಾ, ಹೆಣ್ಣು ಮಕ್ಕಳಗೆ ತಮ್ಮ ಮನದ 
ಭಾವನೆಗಳನ್ನು ಅಭಿವ್ಯಕ್ತಿಸಲು "ರೈಟರ್ಸ್‌ ವರ್ಕ್‌ಶಾಪ್‌” 
ನಡೆಸಿಕೊಡುತ್ತಾರೆ. 

ಅಸ್ಕಾ ಸಣ್ಣ ಪ್ರಕಾಶನ ಸಂಸ್ಥೆಯ ಮುಖ್ಯಾಧಿಕಾರಿ. 
ಎಳೆಯ ಜಗ ತಲೆಗೆ ಪೆಟ್ಟಾಗಿ ಸರಿಯಾದ ತಪಾಸಣೆ 
ಯಾಗದೆ ಉಳದ ಕಾರಣ ಅಸ್ಕಾಗೆ ಕೆಲವೊಮ್ಮೆ ಎಲ್ಲಲ್ಲದ 
ತಲೆ ನೋವು ಬರುತ್ತದೆ. ರಾತ್ರಿ ನಿದ್ರೆ ಕಷ್ಟವಾಗುತ್ತದೆ. "ನಾನು 
ಯಾವಾಗಾದರೂ ನಿದ್ರಿಸುತ್ತಿದ್ದರೆ. ನನ್ನ ಗಂಡ ಮಕ್ಕಳು 
ಯಾರೂ ತೊಂದರೆ ಕೊಡುವುದಿಲ್ಲ. ಅಮ್ಮನಿಗೆ ನಿದ್ರೆ 
ಬರುವುದು ಕಷ್ಟ ; ತೊಂದರೆ ಕೊಡಬಾರದು ಎಂದು 
ಹಾಗರೂಕತೆ ವಹಿಸುತ್ತಾರೆ' ಆಕೆ ಹೇಳದ್ದರು. ಆಗಾಗ್ಗೆ 
ಕಾಡುವ ತಮ್ಮ ತೀವ್ರ ತಲೆನೋವನ್ನೂ ಲೆಕ್ಕಿಸದೆ ಅಸ್ಥಾ 
ತಮ್ಮ ಕೆಲಸದಲ್ಲ, ಬರಹದಲ್ಲ ತೊಡಗುತ್ತಾರೆ. ಕಳೆದ ಐದು 


ವರ್ಷಗಳಲ್ಲ ಶಕೆ 3೦ ಪುಸ್ತಕಗಳನ್ನು ಬರೆದಿದ್ದಾಳೆ. ಹಗುರ . 


ವಾದ ನಲ್ಲಾವ್ಯ ಗಳಲ್ಲ, ಸಾಮಾಜಕ ಕಳಕಳಯ. ವೈಚಾರಿಕ 
ಪುಸ್ತಕಗಳು ಅವು. 


ಅತ್ಯಂತ ಬಡವರಿಗಾಗಿ ಕೊಳಚೆ ಪ್ರದೇಶದಲ್ಲ ಅ 
ಒಂದು ಗ್ರಂಥಾಲಯ ತೆರೆದರು. ಅದರ ಹೆಸರು 'ಪಂಚಾ 
ರಿಗನ್‌'. ಇಲ್ಲ ಮಕ್ಕಳಗೆ. ಕಿಶೋರ ವಯಸ್ಸಿನ ಯುವಕ 
ಯುವತಿಯರಿಗೆ ತೆರೆದ ಬಾಗಿಲು. ಅಕ್ಕನೊಡನೆ ಅಸ್ಕಾ 
ಸ್ಥಾಪಿಸಿದ ಮತ್ತೊ೦ದು ಸಂಸ್ಥೆ 'ಪರುಮ್‌ ಅ೦ಗರ್‌ಪೆನ್‌', 
ಅದರ ಅರ್ಥ 'ಜಾಗತಿಕ ಲೆಕ್ಕಣಿ' ಎಂದು. ಎಳೆಯ 
ಬರಹಗಾರರಿಗೆ ಮಾರ್ಗದರ್ಶನ ಮಾಡುವ ಉದ್ದೇಶದ 
ಈ ಸಂಸ್ಥೆಗೆ 6೦ ದಾಟದ ಮಹಿಳೆ ಕೂಡ ಬಂದದ್ದಿದೆ. 
೮೦೦೦ಕ್ಕೂ ಹೆಚ್ಚು ಸದಸ್ಯರಿರುವ ಈ ಸಂಸ್ಥೆಯಲ್ಲ ಹೆಚ್ಚು 
ಮಹಿಳೆಯರಿದ್ದಾರೆ. ಪುಸ್ತಕ ಓದುವಲ್ಲಿ, ಬರೆಯುವಲ್ಲ ಆಸಕ್ತಿ 


ತೋರಿದವರಿಗೆಲ್ಲ ತೆರೆದ ಬಾಗಿಲು. ಅಸ್ಕಾ ಮತ್ತು ಅಕ್ಕ, 
ದೇಶದ ಉದ್ದಗಲಕ್ಕೆ ಪ್ರಯಾಣ ಮಾಡಿ, ಬರವಣಿಗೆಯ 
ಕಾರ್ಯಾಗಾರಗಳನ್ನು ಎಳೆಯ ಹುಡುಗ ಹುಡುಗಿಯರಿಗೆ 
ಪುಕ್ಕಟ್ಟೆಯಾಗಿ ನಡೆಸಿಕೊಡುತ್ತಾರೆ. 

ಈ ಲೇಖಕಿಯ 'ಅಮೃನ ಕಣ್ಣಿನ ಚಂದ್ರ' ಎ೦ಬ 
ಕತೆಯನ್ನು ಎಚ್‌.ಎನ್‌. ಗೀತಾ ಅವರು ಇಲ್ಲ ಅನುಪಾದಿ 
ಸಿದ್ದಾರೆ. 

ಅಮ್ಮನ ಕಣ್ಣಿನ ಚಂದ್ರ 

ಮೂಲ:ಅಸ್ಕಾ ನಾಡಿಯಾ 
ಅನುವಾದ:ಹೆಚ್‌.ಎನ್‌.ಗೀತಾ 
ಆಗ ತಾನೆ ಓದಿದ್ದ ಟೆಅಗ್ರಾಮನ್ನೇ ನಾನು ದಿಟ್ಟಸಿ 
ನೋಡಿದೆ. ಅದು ನನ್ನನ್ನು ತುಸು ಕಳವಳಕ್ಕೀಡು ಮಾಡಿತ್ತು. 

ಅಮ್ಮನಿಗೆ ಹುಶಾರಿಲ್ಲ. ದಿಯಾ ಮನೆಗೆ ಖಾ. 
ಅದರಲ್ಲ ಇದ್ದುದು ಅಷ್ಟೇ. ಶ್ರೀ ಅಕ್ಕ ನನ್ನನ್ನು ಮನೆಗೆ 
ಬರಬೇಕು ಎಂದು ಕರೆಯುತ್ತಿದ್ದಾಳೆಯೇ? ಅ೦ದರೆ... 

ಅಮ್ಮನಿಗೆ ನಿಜಕ್ಕೂ ಹುಷಾರಿಲ್ಲವೇ? 

ಯಾವಾಗಲೂ ದೃಡಕಾಯವಾಗಿದ್ದ ಅಮ್ಮನ ಚಿತ್ರ 
ಮನಸ್ಸಿನಲ್ಲಿ ಒಮ್ಮೆಲೆ ಮೂಡಿತು. ಅವಳು ನಮ್ಮ ದನಕರು 
ಗಳನ್ನು ಮೇಯಿಸುತ್ತಾ, ಒ೦ಟಯಾಗಿ ವಿಶಾಲವಾದ 
ಘೋಫಾಣದಲ್ಲ ಗ೦ಟೆಗಟ್ಟಳೆ ಅಲೆದಾಡುತ್ತಿದ್ದುದನ್ನು ನಾನು 
ನೋಡಿದ್ದು ಇನ್ನೂ ನಿನ್ನೆ] ಮೊನ್ನೆ ಎಂಬಂತೆ ನನಗೆ ಭಾಸ. 
ಬೆಟ್ಟದ ಹಿ೦ದಿನಿಂದ ಸ "ಹಕ್ಕಿಯಂತೆ ಕಾಣುತ್ತಿದ್ದ 
ನಮ್ಮ ಚಿಕ್ಕ ಮನೆಯಿಂದ ನಾನು ಗಮನಿಸುತ್ತಿದ್ದೆ. ಇಲ್ಲ. 
ದಿನದ ಕೊನೆಯಲ್ಲ, ಅಮ್ಮನ ದೈಹಿಕ ಶಕ್ತಿಯನ್ನು 
ಕುಂದಿಸುತ್ತಿದ್ದ ಎಲ್ಲ ಚಟುವಟಕೆಗಳು ಮುಗಿದ ಮೇಲೂ 
ಅಮ್ಮು ಸುಸ್ತಾದವಳಂತೆ ಕಾಣುತ್ತಿರೆಅಲ್ಲ. ಅಮ್ಮು 
ಯಾವಾಗಲೂ ಸಶಕ್ತಳಾಗಿಯೇ ಕಂಡಿದ್ದಳು. 


ಸಶಕ್ತಳಷ್ಟೇ ಅಲ್ಲ, ಅವಳ ಬಾಯಿಂದ ಯಾವಾಗಲೂ 
ಚುಚ್ಚು ಟೀಕೆಗಳೇ ಬರುತ್ತಿದ್ದವು. ಅದೂ ನನ್ನತ್ತಲೇ 
ಗುರಿಯುಟ್ಟು. 

“ಹುಡುಗೀರು ಹಗಲುಕನಸು ಕಾಣುತ್ತಾ ಕಾಲ ವ್ಯರ್ಥ 
ಮಾಡಬಾರದು, ದಿಯಾ! ಕೆಲಸ ಕಣೇ, ಹುಡುಗಿ, ದೇಹಾನ 
ದೃಢವಾಗಿಸೋದು ಕೆಲಸ ಕಣೇ!” ಇದು. ಒಂದು ದಿನ 
ನಾನು ಸುಮ್ಮನೆ ಕುಳತಿರಅಲ್ಲವಾದರೂ ಆಕೆ ನನ್ನ ಬಗ್ಗೆ 
ಮಾಡಿದ ಟೀಕೆಯಾಗಿತ್ತು. ಆಗ ನನ್ನ ತೊಡೆಯ 
ಮೇಲೊಂದು ಪುಸ್ತಕವಿತ್ತು. 'ಆದರೆ ಅಮ್ಯನಿಗೆ ಓದಿನ ಖಗ್ಗೆ 
ನನಗಿದ್ದ ಪ್ರೀತಿ ಮೆಚ್ಚುಗೆ ಆಗುತ್ತಲೇ ಇರಅಲ್ಲ. ಅವಳ 
ದೃಷ್ಟಿಯಲ್ಲ, ಓದುವುದು ಒಂದು ವ್ಯರ್ಥ. ನಿಷ್ಟಯೋಜಕ 
ಚಟುವಟಕೆ. ಮತ್ತೊಮ್ಮೆ ನಾನು ನಮ್ಮ ಹಳ್ಳಿಯ ಕೆಲ 


ಇ 


ಹುಡುಗರನ್ನು ಭೇಟ ಆಗಿದ್ದಕ್ಕೆ ಅಮ್ಮು ನನ್ನನ್ನು 
ಗದರಿಸಿದ್ದಳು. ನನ್ನ. ಅವರ ಭೇಟಗೆ ಉದ್ದೇಶವಿಲ್ಲದೇ 
ಇರಲಲ್ಲ; ಆದರೆ ಅಮ್ಮ ಅದನ್ನು ಅರ್ಥ ಮಾಡಿಕೊಳ್ಳಲು 
ಹೋಗಲೇ ಇಲ್ಲ. ಅಲ್ಲ ಸೇರಿದ್ದ ಯುವಕರೆಲ್ಲ ಹಳ್ಳಯ 
ಒಳತಿಗಾಗಿ ತಂತಮ್ಮ ವಿಚಾರಗಳನ್ನು ಮುಂದಿಡುತ್ತಿದ್ದರು. 
ಆದರೆ ಈ ಸರಳ ಮಹಿಳೆಗಾದರೋ ಮಾತುಕತೆ 
ಚರ್ಚೆಗಿ೦ತ ದನಕರುಗಳನ್ನು ಮೇಯಿಸುವುದೇ ಹೆಚ್ಚು 
ಪ್ರಯೋಜನಕಾರಿಯಾಗಿತ್ತು. 


"ಮಾತುಕತೆಯಿಂದ ಹಣ ಗಳಸಬಹುದೆಂದು ನಿನಗೆ 
ಅನ್ನಿಸುತ್ತದೆಯೇನು?” 

ಹೌದೆಂದು ತಲೆಯಾಡಿಸಿ. ತಿರಸ್ಥಾರ ತು೦ಚದ ಅವಳ 
ಕಣ್ಣುಗಳನ್ನು ದಿಟ್ಟಸಿ ಪ್ರತಿಭಟಸಲು ನಾನು ಎಷ್ಟೊಂದು 
ಬಯಸಿದ್ದೆ. 

ನಿನಗೆ ಗೊತ್ತಿಲ್ಲವೇನಮ್ಮ, ನಗರಗಳಲ್ಲ ಬಹಳಷ್ಟು 
ಕೆಲಸಗಳಗೆ ಮಾತಿನ ಕೌಶಲ್ಯವಿರಬೇಕು. ಯಾವಾಗಲೂ 
ಗೋಮಾಳಗಳಲ್ಲ ದನಕರುಗಳಗೆ ಹುಲ್ಲು ಮೇಯುಸುವು 
ದರಲ್ಲೇ ತೊಡಗಿರುವುದನ್ನು ಬಟ್ಟು ಹಳ್ಳಿಯ ಮುಖ್ಯಸ್ಥರನ್ನು 
ಆಯ್ಕೆ ಮಾಡುವ ವಿಧಾನವನ್ನು ಅವಳು ನೋಡಿರಬೇಕಿತ್ತು. 
ನಮ್ಮ ಹಳ್ಳಿಯ ಮುಖ್ಯಸ್ಥನಿಗೆ ಮಾತನಾಡಿ, ಜನರ ಮನ 
ಒಅಸಿ ಗೆಲ್ಲುವ ಸಾಮರ್ಥ್ಯ ಇಲ್ಲದೇ ಹೋಗಿದ್ದರೆ 
ಅವನೆ೦ದೂ ಆಯ್ಕೆ ಆಗುತ್ತಲೇ ಇರಲಲ್ಲ! ಆದರೆ ಸಾನು 
ಎಲ್ಲ ಮಾತುಗಳನ್ನೂ ಮಂಗಿ ಕೊಂಡೆನಷ್ಟೆ. ಒಂದೂ 
ಪದವನ್ನು ನಾನು ಆಕೆಯ ಮುಂದೆ ಒದರಲಾಗಲೇ 
ಇಲ್ಲ. 
ಆಕೆಯ ಕಣ್ಣಿನಲ್ಲ ನನ್ನ ಉಡುಗೆ ತೊಡುಗೆ ಸಹ 
ಎ೦ದೂ ಚೆನ್ನಾಗಿ ಇರಲೇ ಇಲ್ಲ. ಯಾವಗಲೂ ಒಂದಲ್ಲ 
ಒಂದು ಪಿರಿಪಿರಿ. ಅದು ಜೊಕ್ಕಟವಾಗಿಲ್ಲ. ಹುಡುಗನಂತೆ 
ಕಾಣುತ್ತೇನೆ ಒಟ್ಟನಲ್ಲಿ ಹೀಗೇ ಏನೋ ಒಂದು. 


ನನ್ನ ಮೂರು ಜನ ಅಕ್ಕಂದಿರು ಅದು ಹೇಗೆ ಅಮ್ಮನ 
ಯೋಚನಾ ಸರಪಣಿಯಿಂದ ಕಳಚಿಕೊಂಡರೋ, ನನಗೆ 
ನಿಲುಕದ ವಿಷಯವಾಗಿತ್ತು. ಅವರೂ ಶಾಲೆಗೆ ಹೋದರು, 
ಆದರೆ ಕಡೇಪಕ್ಷ ಮಿಡ್ಲ್‌ ಸ್ಟೂಲ್‌ವರೆಗೋ, ಹೈಸ್ಟೂಲ್‌ 
ವರೆಗೋ ಹೆಚ್ಚುಕಮ್ಮಿ ಅಮ್ಮನೊಂದಿಗೆ ಇಂತಹ ಚಲ್ಲರೆ 
ಜಗಳಗಳಲ್ಲ ದೆಯೇ ಹೋದರು. ಆಮೇಲೆ, ಡಿಗ್ರಿ. ಮದುವೆ, 
ಮಕ್ಕಳು... ಮತ್ತೆ ಅಮ್ಮ ನೊಂದಿಗೆ ಅಂತಹ ತಿಕ್ಕಾಟ 
ಗಳೇ ಇಲ್ಲದೆಯೇ. ತದಕೆ ನಾನೋ..? 


ಆಕೆ ಒಪ್ಪಿಕೊಂಡ ಯಾವುದನ್ನೂ ನಾನೂ ಎಂದಿಗೂ 
ಮಾಡಿಯೇ ಇಲ್ಲವೇನೋ ಎಂಬಂತಿತ್ತು. ಆಕೆಯ ಪಾಲಗೆ 
ನಾನೆಂದೂ ತಕ್ಕವಳಾಗಿ ಇರಲಲ್ಲ: ಒಮ್ಮೆ, ಬಹಳ ಹಿಂದೆ 
ನಾನು ಅವಳನ್ನು ಸಂತೋಷ ಪಡಿಸಲು ಯತ್ನಿಸಿದ್ದೆ. 
ಅಡಿಗೆಮನೆಯ ಕೆಲಸವೆಂದರೇನೇ ನನಗೆ ಆಗದು 
ಎಂಬುದು ನನ್ನ ಅಕ್ಕಂದಿರಿಗೆಲ್ಲ ಗೊತ್ತಿದ್ದರೂ, ಅಮ್ಮನಿಗಾಗಿ 


ನಾನು ಏನೋ ಅಡುಗೆ ಮಾಡಲು ಪ್ರಯತ್ನಿಸಿದ್ದೆ. ಕೊನೆಗೆ 
ಆದದ್ದೇನು? ಯಾಕಪ್ಪಾ ಮಾಡಿದೆ ಅಂತ ನನಗನ್ನಿಸಿತು, 
ಏಕೆಂದರೆ ಅಮ್ಚ ನನ್ನ ಪ್ರಯತ್ನದ ಬಗ್ಗೆ ಮೆಚ್ಚುಗೆಯನ್ನೂ 
ಸೂಸಲಲ್ಲ. 

“ಹುಡುಗೀರು ಓದು, ಓದು ಅ೦ತ ಕೂತ್ರೆ ಆಗೋದು 
ಹೀಗೇಯಾ. ನಿನಗೆ ಆಡುಗೆ ಮಾಡೋದಕ್ಟೇ ಗೊತ್ತಿಲ್ಲ! 
ನೀನು ಹೀಗಿದ್ದರೆ ನಿನ್ನನ್ನು ಮದುವೆ ಮಾಡಿಕೊಳ್ಳಲು 
ಯಾರು ಬಯಸ್ತಾರೆ, ದಿಯಾ?” 


ಆ ಕ್ಷಣದಲ್ಲ. ಅಮ್ಮನನ್ನು ಎದುರಿಸಲು ನಾನು ನನ್ನ 
ಅಸಹಾಯಕತೆಯಲ್ಲೇ ಮುಳುಗಿಹೋದೆ. ಕ್ರಮೇಣ. 
ನಾನು ಅವಳನ್ನು ತೃಪ್ತಿಪಡಿಸುವ ಪ್ರಯತ್ನವನ್ನೇ 
ನಿಲ್ಲಸಿಜಟ್ಟೆ. 

ನನಗೂ ಸಾಕಾಗಿಹೋಗಿತ್ತು. ಆದ್ದರಿಂದಲೇ, ಮನೆ 
ಅಟ್ಟು ಹೋಗಿ. ಕಾಲೇಜನಲ್ಲ ಓದು ಮುಂದುವರಿಸುವ 
- ಅದೂ ಸ್ಥಾಲರ್‌ಷಿಪ್‌ನಲ್ಲ. ಅವಕಾಶ ಬಂದಾಗ, ಅದು 
ನನ್ನ ಕೈತಪ್ಪಿ ಹೋಗಬಾರದೆಂದು ನಾನು ಬಹಳಷ್ಟು ಶ್ರಮ 
ವಹಿಸಿದೆ. 

ನಾನು ಹೋಗಲೇಖೇಕಾಗಿತ್ತು, ಅಮ್ಮನಿಂದ ದೂರ, 
ಅವಳ ಮನ ನೋಯಿಸುವ ಟಕೆಗಳ೦ದ ದೂರ. 

ಸ್ಥಾಲರ್‌ಷಿಪ್‌ ಗಳಸಲು ಪರೀಕ್ಷೆಗಾಗಿ ನಾನು ಸಿದ್ಧತೆ 
ನಡೆಸುತ್ತಿದ್ದುದನ್ನು ಅವಳು ಕ೦ಡಾಗ ಅವಳಾಡಿದ 
ಹೀಯಾಳಕೆಯ ದನಿ ನನ್ನ ಕವಿಗಳಲ್ಲಿ ಇನ್ನೂ ಗುಂಯ್‌ 
ಗುಡುತ್ತಿದೆ. 


“ನಿನಗೆ ಅದು ಸಿಗೋದಿಲ್ಲ, ದಿಯಾ! ತಲೆಯೇ 


ಕೆಡಿಸಿಕೊಳ್ಳಬೇಡ! ಹೆಂಗಸರು ಅಡುಗೆಮನೆಗೆ ವಾಪಸು 


ಬರಲೇಖೇಕು, ಅವರ ಸ್ಥಾನಮಾನ ಏನೇ ಆಗಿರಲ.” 


ಅವಳು ಅ೦ದದ್ದನ್ನು ನಾನು ಕಡೆಗಣಿಸಿದೆ. ಎಂದಿನಂತೆ 
ನನ್ನನ್ನು ನಾನು ತಡೆದುಕೊಳ್ಳಲು ಪ್ರಯತ್ನಿಸಿದೆ. ಕಡೇಪಕ್ಷ 
ಆ ದು ಸಮಯದವರೆಗೆ. ಆದರೆ ನನ್ನ ಸಿ ಆತ್ಮಸಂಯಮ 
ನೆಲಕಜ್ಞತು. ಮೊದಲನೆಯ ಸಲ ಜನಕ ಕಣ್ಣುಗಳನ್ನು 
ಎದುರಿಸುವ ಸಾಹಸ ನಾನು ಮಾಡಿದೆ. ತಿರಸ್ಥಾರಭರಿತ 
ಕಣ್ಣುಗಳನ್ನು, ಪ್ರೀತಿ ತು೦ಜಲ್ಲ ಎಂದು ನನಗನ್ನಿಸಿದ್ದ 
ಕಣ್ಣುಗಳನ್ನು ಎದುರಿಸಿದೆ. 

ಆ ಕ್ಷಣ ನನಗೆ ಖಚಿತವಾಗಿ ಹೋಯಿತು. ನಾನು 
ಅಮ್ಮ ಎಂದು ಕರೆಯುತ್ತಿದ್ದ ಆ ಮುದಿ ಹೆಂಗಸು 
ಈವರೆಗೂ ನನ್ನನ್ನು ಪ್ರೀತಿಸಿರಲೇ ಇಲ್ಲ . ಎಂದೂ 
ಪ್ರೀತಿಸುವುದೂ ಇಲ್ಲ ಎಂದು. 

“ದಿಯಾ, ..ಹಗಲುಗನಸು ಕಾಣ್ತಿದೀಯೇನು?” 

ಕೆನ್ನೆಯ ಮೇಅ೦ದ ನಾನು ಕಣ್ಣೀರನ್ನು ಒರೆಸಿಕೊಂಡೆ. 


ಲೈಅ ನನ್ನ ದುಃಖದ ಮೂಡನ್ನು ಗ್ರಹಿಸಿದಳೆಂದು 
ಕಾಣುತ್ತದೆ, ಐಳಬ೦ದು ದಿಟ್ಟಿಸಿದಳು. ಅವಳ ದನಿಯಲ್ಲ 


a 


ಚಿಂತೆಯ ಲೇಪವಿತ್ತು. “ಏನಿದು? ನಿನ್ನ ಬರಹಗಳನ್ನು 


ಅವರು ಹಿಂತಿರುಗಿಸಿದರೆ? ಅದಂತೂ ಸಾಧ್ಯವಿಲ್ಲ”, ನನ್ನಲ್ಲ 
ಸಂತೋಷ ತುಂಬಲು ಯತ್ನಿಸುತ್ತಾ ಅವಳು ಹೇಳದಳು. 


. ನಾನೂ ನಸುನಕ್ಕೆ, ಹೃದಯದ ಭಾರವನ್ನು ಇಳಸಲು 

ಯತ್ನಿಸುತ್ತಾ. ವಾಪಸು ಅವಳ ಕಂಗಳನ್ನೇ ನೋಡಿದೆ. 
ತಲೆಗೆ ಕಟ್ಟದ್ದ ಬೂದುಬಣ್ಣದ ಸ್ಥಾರ್ಫ್‌ನ ಮಧ್ಯದಿಂದ 
ಕಂಡುಬಂದ ನನ್ನ ಆಪ್ತ ಸ್ನೇಹಿತೆಯ ಮುಖದಲ್ಲಿ 
ನಿಷ್ಠಪಟಭಾವ ಎದ್ದು ಕಾಣುತ್ತಿತ್ತು. 

ನಾನು ಗಂಟಲು ಸರಿಪಡಿಸಿಕೊಂಡು ಕೇಳದೆ -“ಅ6€. 
ತನ್ನ ಮಗುವನ್ನೇ ಪ್ರೀತಿಸದಿದ್ದ ಒಬ್ಬ ತಾಯಿ ಇದ್ದಳು 
ಎ೦ದರೆ ನೀನು ನಂಬುತ್ತೀಯಾ?” 

ಲೈಅ ತಜ್ಣಬ್ಲಾಗಿ ನನ್ನನ್ನೇ ನೋಡಿದಳು. ಪ್ರಾಯಶಃ 
ಅವಳ ಕಿವಿಗಳಗೆ ವಿಚಿತ್ರವಾಗಿ ಈ ಪ್ರಶ್ನೆ ಕೇಳರಬೇಕು.. 
ಅಲ್ಲದೆ, ನಾನು ಭೇಟ ಮಾಡಿರುವ Wives ಅವಳ 
ಕುಟುಂಬ ಅತ್ಯಂತ ಪ್ರೇಮಮಯವಾದದ್ದೆ೦ದು ನನಗೆ 
ಗೊತ್ತಿತ್ತು. ಲೈಅಯ ತಾಯ ಪಿವೇಕಿಯಷ್ಟೇ ಅಲ್ಲ, ಅವಳ 
ಮೇಲೆ ಪ್ರೀತಿ, ಪ್ರೇಮಗಳನ್ನೇ ಸುರಿಸುತ್ತಿದ್ದರು. ಅಮ್ಮನಿಗೆ 
ತದ್ವಿರುದ್ಧ! 

“ದಿಂಶಕಾ. ಪ್ರೀತಿ ಎಂಬುದು ತಾಯಿ೦ಶಾದ್‌ 
ಒಡನೆಯೇ ತಂತಾನೆ ಮೂಡುವ ಒಂದು ಸಹಜಭಾವ. 
ಪ್ರತಿಯೊಬ್ಬ ತಾಯಿಗೂ ಅದು ಅಲ್ಲಾ ನಿಡುವ ಕೊಡುಗೆ. 
ಪ್ರೀತಿ, ಕಾಳಜ ಮತ್ತು ಕೋಮಲಭಾವ!” ಲೈಅ 
ಎಜ್ಞರಿಕೆಯಿಂದ ಹೇಳದಳು. 


ಅವಳ ಕಣ್ಣೂಗಳಂದ ದೃಷ್ಟಿ ಬೇರೆಡೆಗೆ ಹರಿಸಿದೆ. 
ನಾವಿಣ್ಣರೂ ಸುಮಾರು ಐದು ವರ್ಷಗಳ೦ದ ಒಂದೇ 
ಬಾಡಿಗೆ ಮನೆಯಲ್ಲ ವಾಸಿಸುತ್ತಿದ್ದೆವು. ನನ್ನ ಸಂತೋಷ 
ಗಳನ್ನು, ನನ್ನ ಕಷ್ಟಗಳೆಲ್ಲವನ್ನು ನಾನು ಅವಳಗೆ ಒಪ್ಪಿಸಿದ್ದೆ. 
ಆದರೆ ಅಮ್ಮನ ಬಗ್ಗೆ, ಅವಳು ನನ್ನನ್ನು ಹೇಗೆ 
ಅನ್ಯಾಯವಾಗಿ ನಡೆಸಿಕೊಂಡಳೆಂದು ಮಾತ್ರ ಎಂದೂ 
ಹೇಳರಲಲ್ಲ. 


ಮತ್ತೆ ನಾನು ಕಣ್ಣೀರು ಹರಿಸತೊಡಗಿದೆ. ಈ ಐದು 
ವರ್ಷಗಳಲ್ಲ ಅವಳನ್ನು ನೋಡಲು ನಾನು ಮನೆಗೇ 
ಹೋಗಿರಲಲ್ಲ. ಒಮ್ಮೆಯೂ ಹೋಗಲ್ಲ! ನನ್ನ ಹೃದಯ 
ಬಾಯಾರಿದ್ದರೂ. ಏನೇ ಆಗಿದ್ದರೂ, ನನಗೆ ಜನ್ಯ ಕೊಟ್ಟ 
ತಾಯಿಗೆ ಕೊಡಲು ಒಬ್ಬ ಮಗಳಾಗಿ ನನ್ನಲ್ಲ ಪ್ರೀತಿಯಿತ್ತು. 
ದುರಾದೃಷ್ಟವೆಂದರೆ. ಅದನ್ನು ಅರಿತುಕೊಳ್ಳಲು ನನಗೆ 
ಅವಕಾಶವೇ ಇರಲಲ್ಲ. ನನ್ನ ಕಣ್ಣುಗಳಲ್ಲ ಪ್ರೀತಿಯ 
ಬೆಳಕನ್ನು ಅಮ್ಮ ಕಾಣಲೇ ಇಲ್ಲ. ಎಂದೂ ಒಂದು 
ಜಸಿಯಪ್ಪುಗೆಯಿ೦ದ ಅದನ್ನು ಹಿ೦ತಿರುಗಿಸಅಲ್ಲ. ಅವಳು 


ಎ೦ದೂ ಕೇರ್‌ ಮಾಡಲಲ್ಲ. ಇಷ್ಟು ವರ್ಷಗಳಲ್ಲ ಅವಳನ್ನು 


ಹೇಗೆ ತಾನೆ ನಾನು ದ್ದೇಷಿಸಲಾರಂಭಸದೇ ಇರಲು ಸಾಧ್ಯ?. 
ಆದರೆ ನಿಜ ಹೇಳಬೇಕೆಂದರೆ, ನನ್ನ ಜೀವನದಿಂದ ಅವಳ 


ವರ್ಷಗಳಲ್ಲ ನನ್ನ ಅಕ್ಕಂದಿರಿಗೆ. ಅವರ ಮಕ್ಕಳಗೆ ಮಾತ್ರ 
ನಾನು ಪತ್ರಗಳನ್ನು, ಚಿತ್ರಗಳನ್ನು ಕಳಸುತ್ತಿದ್ದೆ. ಅಮ್ಮನಿಗೆ 
ಒಂದೂ ಇಲ್ಲ. ನನ್ನ ಲೇಖನಗಳ೦ದ ಗಳಸಿದ್ದರಲ್ಲ ಸ್ವಲ್ಪ 
ಹಣವನ್ನು ನಾನು ಅಮ್ಚುನಿಗಾಗಿ ವರಾಮೂಲಾಗಿ 
ಎತ್ತಿಡುತ್ತಿದ್ದೆನಾದರೂ ನೇರವಾಗಿ ಅವಳಗೆ ಎಂದೂ 
ಕಳಸಅಲ್ಲ. ಯಾವಾಗಲೂ ಯಾರಾದರೊಬ್ಬ ಅಕ್ಕನ 
ಮೂಲಕವೇ. ಬಹಳಷ್ಟು ಸಲ ಅಕ್ಕ ಶ್ರೀಯ ಮೂಲಕವೇ. 


ನನಗಿದ್ದ ತಾಯಿಯ ಪ್ರೀತಿಯ ಅಗತ್ಯವನ್ನು ನಾನು 
ನಿವಾರಿಸಲು ಕಲಅತುಕೊಂಡೆ. ಅವಳನ್ನು ಮರೆಯಲು... 
ನಾನು ಕಲತೆ. 


“ದಿಯಾ....ನನ್ನನ್ನು ಹಾಗೇಕೆ ಕೇಳದೆ? “ ಲೈಅಯ 
ದನಿ ಮತ್ತೆ ಕಿವಿಗೆ ಅತ್ತು. ನನ್ನ ಹೃದಯ ಬೆಚ್ಚಿಬತ್ತು. ತನ್ನ 
ಆತ್ಮೀಯ ಗೆಳತಿ ಇಲ್ಲಿಯವರೆಗೆ ತನ್ನ ತಾಯಿಯನ್ನೇ 
ಮುರೆತಿದ್ದ ಳು ಎ೦ಬುದನ್ನು ತಿಳದಾಗ ಅವಳು 
ಏನೆ೦ದುಕೊ೦ಡಾಳು? ತಾಯಿಯನ್ನು ಗೌರವಿಸುವ ಮತ್ತು 
ಆಕೆಗೆ ಸೇವೆ ಮಾಡುವುದರ ಪಾವಿತ್ರ (ತೆಯನ್ನು ಇಸ್ಲಾಂ 
ಸ್ಪಷ್ಟವಾಗಿ. ಹೇಳದೆ. ನನ್ನ ಎಲ್ಲಾ ಪ್ರಾರ್ಥನೆಗಳಲ್ಲ ನಾನು 
ಅವನಲ್ಲ ನನ್ನ ತಪ್ಪು ಒಪ್ಪಿಕೊಂಡಿದ್ದೇನೆ. ನಾನು 
ಅಮ್ಮನನ್ನು ಪ್ರೀತಿಸಅಲ್ಲ ಎಂದೇನಲ್ಲ. ಆದರೆ...ಅದು, 
ನಾನು ಅಮ್ಯುನನ್ನು ಮರೆಂಯಬೇಕೆ೦ಂದು ಅವಳೇ 
ಬಯಸಿದಂತೆ! 

“ನನ್ನ ಅಮ್ಮನಿಗೆ ಕಾಯಿಲೆ, ಅ! ನಾನೇನು 
ಮಾಡಬೇಕು? “ ಕೊನೆಗೆ ನಾನು ಅಸಹಾಯಕಳಾಗಿ 
ಕೇಳದೆ. 


ಲೈಅ ಮುಗುಳ್ನಕ್ಟಳು. ಅವಳ ಹಸ್ತ ನನ್ನ ಬೆರಳುಗಳನ್ನು 
ಹಿಡಿಯಿತು. “ಉಹ್‌, ಇದೇನೂ ಚಿಂತೆ ಮಾಡುವಂತ 
ಹುದಲ್ಲ! ಪ್ರಾಯಶಃ ನೀನಿಲ್ಲದಿರುವ ಕೊರಗಿರಬೇಕು. 
ಮನೆಗೆ ಹೋಗು, ಅವರನ್ನು ನೋಡಿ ಬಾ. ದೀ! ಅವರನ್ನು 
ಕಳೆದ ಖಾರಿ ನೀನು ನೋಡಿದ್ದು ಯಾವಾಗ ಹೇಳು? “ 

ನನ್ನ ಆಪ್ತ ಗೆಳತಿ ಕಾಲೇಜನ ರಜಾದಿನಗಳನ್ನು 
ನೆನಪಿಸಿಕೊಳ್ಳುತ್ತಿದ್ದ೦ತೆ ಕಂಡಿತು. ರಜಾದಿನಗಳಲ್ಲಾದರೋ 
ನಾನು ಮನೆಗೇ ಹೋಗುತ್ತಿರಲಲ್ಲ. ಬದಲಗೆ ನಾನು ಅವಳ 


`ಪಾಗಕ್ಕೆ6 ಹೋಗಿದ್ದೆ ಅಥಖಾ ಆ ಖಾಡಿಗೆಮನೆಯಲ್ಲೇ 


ರಹಾದಿನಗಳನ್ನೂ ಕಳೆದೆ. 
“ನಾನು ಮನೆಗೇ ಹಾಂಕಾ ಲೈಅ. ಹೋಗದೆ ಆಗಲೇ 
ಐದು ವರ್ಷಗಳಾದವು. “ 


ನನ್ನ ಉತ್ತರ ಅವಳನ್ನು ತಜ್ಜಬ್ದಾಗಿಸಿತು. 
ದಿ ಮೆಗೊಳ್ಳಲು ಅವಳಗೆ ಎಲ್ಲಾ ಹಕ್ಕು ಇದ್ದವು. ಐದು 
ವರ್ಷಗಳೆನ್ನು ವುದು ಕಡಿಮೆ ಅವಧಿಯೇನಲ್ಲ. 


“ನೀನು ಈಗಿಂದೀಗಲೇ ಮನೆಗೆ ಹೋಗಬೇಕು, ದೀ! 


' ನಿನಗಾಗಿ ರೈಅನ ಟಕೆಟ್ಟು ಬುಕ್‌ ಮಾಡುತ್ತೇನೆ. ಅಮ್ಮನಿ 


ಗಾಗಿ ಏನನ್ನಾದರೂ ಕೊಂಡುಕೊಳ್ಳಲು ಮರೆಯ ಬೇಡ. 


ಹೆಸರನ್ನು ತೊಡೆಯಲು ನಾನು ಆರ೦ಿಭನಿಬಟ್ಟದ್ದೆ. ನಂತರದ 


ತ ಭಾ ೧ 


ಹಾ 


ಮ್‌... ಅವಳಗೆ ಅತ್ಯ೦ತ ಇಷ್ಟವಾದ ತಿಂಡಿ ಯಾವುದು? 


"ಒಮ್ಮಿಂದೊಮ್ಮೆ ಲೈಅಗೆ ಏನೋ ಗಡಿಜಡಿ, ಗಾಬರಿ. 
ಐದು ವರ್ಷಗಳ೦ದ ತಾಯಿಯನ್ನು ಭೇಟ ಮಾಡಿರದಿದ್ದ 
ವಳು, ಈಗ ತನ್ನ ಸ್ವಂತ ತಾಯನ್ನು ನೋಡಲು ಹೋಗುತ್ತಿ 
ದ್ದುದು ಅವಳೇ ಏನೋ ಎಂಬಂತಿತ್ತು! 


“ದ೦ರುವಿಟ್ಟು ನೀನೇನೂ ತೊಂದರೆ 
ತೆಗೆದುಕೊಳ್ಳಬೇಡ, ಲೈಅ! ಎಲ್ಲ ವ್ಯವಸ್ಥೆ ನಾನೇ 
ಮಾಡಿಕೊಳ್ಳಬಲ್ಲ! “ ನಾನು ನಯವಾಗಿ ನಿರಾಕರಿಸಿದೆ. 
ಆದರೆ ಲೈಅ ಒತ್ತಾಯಿಸಿದಳು. 


“ಹೇಯ್‌ ಅಡು..ಇದು ತೊಂದರೆಯೇನಲ್ಲ, ದೀ! 
ನಮ್ಮನ್ನೆಲ್ಲ ಭೇಟ ಮಾಡಲು ನೀನೇ ಯಾವಾಗಲೂ 
ತೊಂದರೆ ತೆಗೆದುಕೊಳ್ಳುತ್ತೀ. ಸೋ..ಈ ಬಾರಿ ನಿನ್ನ 
ಪ್ರಯಾಣಕ್ಕೆ ನಾನು ವ್ಯವಸ್ಥೆ ಮಾಡಲು ಅಡು. ಅಲ್ಲದೆ. 
ನನ್ನ ಪೇಪರ್‌ ಪ್ರೆಸೆಂಟೇಷನ್ನಗೂ ನೀನು ತಯಾರಿ 


ಮಾಡಿಕೊಳ್ಳಬೇಕು. ಸರಿ ತಾನೆ? 


ನಾನು ಮನಸ್ಸು ಸಡಿಅಸಿದೆ. 


ಲೈಲ ಹೊರಡುವ ಮುಂಚೆ ಮತ್ತೊಮ್ಮೆ ಅವಳನ್ನು 


ನೋಡಿದೆ. “”ನಾನು ಮನೆಗೆ ಹೋಗಬೇಕೆಂದು ನಿನಗೆ 
ಖಚಿತವಾಗಿ ಅನ್ನಿಸುತ್ತದೆಯೇ, ಅ? ” 


ನನ್ನು ಪ್ರಶ್ನೆಯನ್ನು ಅವಳು ಹಾರ್ದಿಕವಾಗಿ ನಕ್ಷಳು. 
“ನಿಸ್ಸಂದೇಹವಾಗಿ ಮನೆಗೆ ಹೋಗು. ನಿನ್ನ ತಾಯಿ 
ನಿನಗಾಗಿ ಕೊರಗುತ್ತಿರಬಹುದು, ದಿಯಾ! " 


ಆಹಾ..ನನ್ನ ಅಮ್ಮ ಎಂತಹವಳು ಎ೦ಬುದು ಲೈಲಗೆ 
ಏನಾದರೂ ಗೊತ್ತಿದ್ದಿದ್ದರೆ! ಅವಳು ಬಂಡೆಗಿಂತ ಕಠಿಣ. 
ಲೈ. ಒ೦ದು ಬಂಡೆಯನ್ನು ಸಹ ಸಮುದ್ರ ಕೊರೆದು 
ಅಡುತ್ತದೆ, ಆದರೆ ನನ್ನ ಅಮ್ಮ.? 


ನಮ್ಮ ಪುಟ್ಟ ಮನೆ ಬಹಳವೇನೂ ಬದಲಾಗಿರಲಲ್ಲ. 
ಪಕ್ಕವೇ ಇದ್ದ ನನ್ನ ಅಕ್ಕಂದಿರು ಹಾಗೂ ಅವರ 
ಕುಟುಂಬಗಳು ನೆಲೆಸಿದ್ದ ಮನೆಗಳೂ ಅಷ್ಟೆ, ಏನೂ 
ಬದಲಾಗಿರಅಲ್ಲ. ನಾನು ಒಳಪ್ರವೇಶಿಸಿದಾಗ, ಕೋಣೆಯು 
ಎ೦ದಿನಷ್ಟು ಚೊಕ್ಕಟವಾಗಿಲ್ಲದಿರುವುದನ್ನು ನಾನು 
ನೋಡಿದೆ. ಅದಕ್ಕೆ ಪ್ರಾಯಶಃ ಅಮ್ಮನ ಸ್ಪರ್ಶ 
ಕಳೆದುಹೋಗಿತ್ತು. ಕಳೆದ ವರ್ಷ ಒಂದೆರಡು ಖಾರಿ ಅಮ್ಮ 
ಕಾಯಿಲೆ ಜದ್ದಿದ್ದನ್ನು ಅಕ್ಕ ಶ್ರೀ ಹೇಳದಳು. ಆದರೆ ಆ ಬಣ್ಣ 
ಅವರು ನನಗೆ ತಿಳಸಲು ಅಮ್ಯ ಬಡಅಲ್ಲವಂತೆ* ಏಕೆಂದರೆ 
ಅಮ್ಮನ್‌ ಇಲ್ಲ ನನ್ನ ಅಗತ್ಯವಿಲ್ಲವಲ್ಲ, ನನಗೆ ನಾನೇ 
ಉಸುರಿಕೊಂಡೆ. 

ನನ್ನ ಚಡಪಡಿಕೆಯನ್ನು ಗಮನಿಸಿದ ಅಕ್ಕ ನಿಂಗ್ಲೀ 
"ಅಮ್ಮ ನಿನ್ನ ಓದಿಗೆ ಅಡ್ಡಿ ಪಡಿಸಲು ಬಯಸಲಲ್ಲ, 
ದಿಯಾ ಎಂಬ ವಿವರಣೆ ಕೊಟ್ಟಳು. ಅವಳ ಎರಡು ಮಕ್ಕಳು 
ಅವಳ ತೊಡೆಯಲ್ಲ ಅ೦ಟಕೊಂಡು ಕುಳಿತಿದ್ದವು. 


ಅಕ್ಷನ ಮಾತು ಕೇಳ ನನ್ನ ಮುಗುಳ್ನಗುವಿನಛ್ಲ 
ತಿರಸ್ಥಾರ ಖೆರೆತಿತು. ನನ್ನ ಓದಿನ ಬಗ್ಗೆ ಅಮ್ಮು ಯಾವಾಗ 
ತಾನೆ ಜಂತೆ ಮಾಡಿದ್ದಳು? ಅವಳ ಯೋಚನೆಗಳ ಪ್ರಕಾರ, 
ಹುಡುಗಿಯರ ಸ್ಥಾನ ಅಡುಗೆಮನೆಯೇ ಅಲ್ಲವೇ? 


ಸಾಮಾನ್ಯವಾಗಿ ಹೆಚ್ಚು ಮಾತಾಡದ ಅಕ್ಕ ರಹಾಯು 
“ಅಮ್ಮ ಆಗಾಣ್ಣೆ ನಿನ್ನ ಬಗ್ಗೆ ಕೇಳುತ್ತಿದ್ದಳು. ಆಗಿಂದಾಗ್ಗೆ. 
ಈಗ ನೀನು ಯಾವ ವರ್ಷದಲ್ಲದ್ದೀ? ನಿನ್ನ ಓದು 
ಮುಗಿಯುವುದು ಯಾವಾಗ? 
“ನಜ ಹೇಳಬೇಕೌಂದರೆ, 
ಅಗಅಕೆಯದೇ ಕೊರಗು, ದಿಯಾ. ಆದರೆ ಅವಳಗೆ ನಿನ್ನ 
ಓದೇ ಮೊದಲು”, ಮಗುವಿಗೆ ಹಾಲುಣಿಸುತ್ತ ಅಕ್ಕ ಶ್ರೀ 
ತನ್ನ ಮಾತು ಸೇರಿಸಿದಳು. 


ನನಗೆ ಯಾವ ರೀತಿಯ ಸಿಲ್ಕಿ ಬೇಕಾಗಿರಲಲ್ಲ. 
ಅಮ್ಮ ಏನೆಂದು ನಾನು ಬಲ್ಲೆ. ಇಷ್ಟು ವರ್ಷಗಳ ಆಕೆಯ 
ಮಗಳಾಗಿ, ಆಕೆ ನನ್ನೊಂದಿಗೆ ಎಂದೂ ಪ್ರಿಯವಾಗಿ 
ನಡೆದುಕೊ೦ಡಿರಲಲ್ಲ. ಒಮ್ಮೆಯೂ ಇಲ್ಲ. ಅಕ್ಕ ಏನನ್ನು 
ಹೇಳದಳೋ ಅದು ಸುಮ್ಮನೆ ನನ್ನನ್ನು ಹರಕ 
ಪಡಿಸಲಕ್ಕಾಗಿ. ಇಲ್ಲಗೆ ಬಂದು ಸಮಯ ವ್ಯರ್ಥವಾಯಿತು 
ಎಂದು ನನಗಸ್ನಿಸಖಾರದಲ್ಲಾ. ಅದಕ್ಕೆ. ಅವರು, ಐದು 
ವರ್ಷಗಳ ಹಿಂದಿನ ಆ ಘಟನೆ, ಅಮ್ಮ ನೊಂದಿಗೆ ನಡೆದ 


ನನ್ನ ಆ ದೊಡ್ಡ ಜಗಳವನ್ನು ಮರೆತಿಲ್ಲ. ಎಂಬುದು ನನಗೆ ' 


ಗೋಡು. ಮನೆ ತೊರೆಯುವ ನನ್ನ ನಿರ್ಧಾರವನ್ನು 


ದೃಢೀಕರಿಸಿತ್ತು ಆ ಜಗಳ. ಆ ಸ ಅಮ್ಮ ನನ್ನನ್ನು 


ದ್ವೇಷಪೂರಿತ ಪದಗಳಂದ ಬೈದದ್ದೂ ಬೈದದ್ದೇ. ಅವಳಗೆ 
ಇದ್ದುದ್ದು ಒಂದೇ ಗುರಿ - ನಾನು ಹೋಗುವುದನ್ನು 
ತಡೆಯಬೇಕು. ನನ್ನ ಪಾಅಗೆ ಅವಳು ಬಹಳ ಸ್ವಾರ್ಥಿ 
ಮತ್ತು ಖಾಅಶ. ತಮ್ಮ ಮಗುವಿಗೆ ಸ್ಥಾಲರ್‌ಶಿಪ್‌ ಬಂದಿದೆ 
ಎಂದು ಕೇಳದ ಇತರ ಪಾಲಕರು ಸಂತೋಷಪಟ್ಟರೆ 
ಇವಳು ಅದಕ್ಕೆ ವಿರುದ್ಧ. [ed ಸ್ಥಾಲರ್‌ಶಿಷ್ಪು 


ಪಡೆಯಬೇಕೆಂದರೆ ನಾನು ಸಾಪಿರಾರು ಜನರನ್ನು. 


ಸೋಅಸಬೇಕೆಂಬುದು ಇವಳಗೆ ಗೊತ್ತಿಲ್ಲವೇ? 


ಅವಳ ದನಿಯನ್ನು ಅಡಗಿಸಲು ನಾನು ಯತ್ನಿಸಿದ್ದೆ. 
ಆದರೆ ಅವಳ ದ್ವೇಷ ತುಂಬದ ಪದಗಳು ಕಮ್ಮಿಯಾಗಲಲ್ಲ. 
ಬದಲಗೆ, ಅವು ಇನ್ನೂ ಇನ್ನೂ ಕಠೋರ 
ವಾಗತೊಡಗಿದ್ದವು. 


“ನಿನ್ನಂತಹ ಹುಡುಗಿ ನಗರಕ್ಕೆ ಹೋಗುವುದು ಎಂದರೆ, ' 


ದಿಯಾ, ನೀನು ಗಂಡಸರಿಗೆ ಆಹಾರವಾಗಿಖಡುತ್ತೀ! ನೀನು 
ಕ್ಷೇಮವಾಗಿ ಇರಬಹುದಾದ ಜಾಗವೆಂದರೆ ನಿನ್ನದೇ ಆದ 
ಈ ಹಳ್ಳ. ಈ ಕುಟುಂಬಕ್ಕೆ ನೀನು ಕಳಂಕ ತರುವುದು 
ನನಗೆ ಬೇಕಾಗಿಲ್ಲ. ಅವಮಾನ ಹೊಂದಿ ಮನೆಗೆ 
ಬರುವುದು!” 


|... 


ಅಮ್ಮನಿಗೆ ನಿನ್ನ 


ಅಸಗ್‌ಫಿರುಲ್ಲಾ...ದೇವರು ಕ್ಷಮಿಸಲ...ನಾನು ಎಂತಹ 
ಹುಡುಗಿ ಎಂದು ಇವಳು ತಿ೪ದಿದ್ದಾಳೆ? ವಾದ ಮಾಡಲು 
ನಾನು ಖಾಯನ್ನು ಅರೆತೆರೆದಿದ್ದೆ, ಆದರೆ ನನ್ನ ಮೂರೂ 
ಜನ ಅಕ್ಕ೦ದಿರು ನನ್ನನ್ನು ತಡೆಹಿಡಿದರು. ನನ್ನ 
ವಿರೋಧವನ್ನು ನೋಡಿದ ಅಮ್ಮನ ಕೋಪಕ್ಕೆ ತಡೆಯೇ 
ಇರಲಲ್ಲ. 

“ನನ್ನ ಜೊತೆ ವಾದ ಮಾಡಲು ಯತ್ನಿಸಬೇಡ! ರೆತ್ನಾ 
ಚೆನ್ನಾಗಿಲ್ಲವೆ೦ದೋ. ಓದಿದವಳಲ್ಲವೆ೦ದೋ ಯಾರು ತಾನೆ 
ಹೇಳ್ತಾ ಇರಲಲ್ಲ? ಮತ್ತೆ ಸುಮಿರಾ..? ಅವಳು..ಆ ಹಾಜಿ 
ತಾರೋ ಮಗಳು ಕೂಡ..? ಅವರೆಲ್ಲ ಮನೆಗೆ ಬಂದ 
ಸೂಳೆಯರು! ಮಗಳು: ಸೂಳೆಯಾಗುವುದು ನನಗೆ 
ಬೇಡ!” 

ಸಾಕಾ೦ತು್ತಿ! ಇನ್ನು ತಡೆದುಕೊಳ್ಳುವುದು 
ನನಗಾಗಲಲ್ಲ. ಅವಳ ಮಾತುಗಳನ್ನು ಸುಮ್ಮನೆ ಕೇಳುತ್ತಾ 
ಕೇಳುತ್ತಾ ನನ್ನ ರಕ್ತ ಕುದಿಯಲಾರಂಘಸಿತು. ನನ್ನನ್ನು 
ಅರಿಯಲು ಅವಳು ಸ್ವಲ್ಪ ಸಮಯ ತೆಗೆದುಕೊಂಡಿದ್ದರೆ, 
ಅವಳ ಸ್ವ೦ತ ಮಗಳಲ್ಲ ಅವಳಗೆ ಸ್ವಲ್ಪವಾದರೂ ನಂಜಕೆ- 
ವಿಶ್ವಾಸಗಳದ್ದಿದ್ದರೆ!? ಅವಳು ನ೦ಜದ್ಧ ಏಕೈಕ ವ್ಯಕ್ತಿ 


ಯೆಂದರೆ ಅವಳೇ.ಬೇರೆ ಯಾರಾದರೂ ಆಗಿದ್ದರೂ, . 


ಅವರಿಗೆ ಗ್ರಹಚಾರ ಕಾದಿರುತ್ತಿತ್ತು. ಅಷ್ಟೆ. 


ಅಪ್ಪ ನಮ್ಮನ್ನೆಲ್ಲಾ ತೊರೆದುಹೋದ ರೀತಿ! ಹೌದು, 
ಅಪ್ಪ ನಮ್ಮನ್ನು ತ್ಯುಜಸಿದರು. ನಮ್ಮ 'ಹೀವನಗಳಲ್ಲ 
ಬದಲಾವಣೆ ತರಲು ಸಗರದಿಂದ ಚರಪಿಕುಗಿ ಬರುತ್ತೇ 
ನೆಂದು, ಅಪ್ಪ ಆಣಿ ಮಾಡಿದ್ದರು. ಅದೆಲ್ಲ ಅರ್ಥವಿಲ್ಲದ್ದು. 
"ಅಪ್ಪ ನಗರದಲ್ಲ ಮತ್ತೊ೦ದು ಮದುವೆ ಮಾಡಿಕೊಂಡಿದ್ದರು. 
ತಾನೊಂದು ಉತ್ತಮ ಹೆಂಗಸು ಎಂದು ತಿಳದುಕೊಂ೦ಡಿದ್ದ 
ಅಮ್ಮನ ಹೃದಯ ಒಡೆದಿತ್ತು. ಆಮೇಲೆ, ಉದ್ದಾರ-ಪ್ರಗತಿ 
ಮುಂತಾದುವುಗಳಂತೆ ತೋರಿದ ಯಾವುದೇ ಇರಲ, 
ಅಮ್ಮನ ಶತ್ರುವಾಗುತ್ತಿತ್ತು. ನಗರದಲ್ಲ ನನ್ನ ಶಿಕ್ಷಣವೂ 
ಸೇರಿದ೦ತೆ. 

ಅವಳನ್ನು ಪ್ರತಿಭಟಸುತ್ತಾ, ನಾನು ಅವಳ ಕ೦ಗಳನ್ನೇ 
ದಿಟ್ಟಸಿದೆ. ಅವಳೊಂದಿಗೆ ಮಾತನಾಡುವಾಗ ನನ್ನ ದನಿ 
ಅದುರಿತು. “ಅಮ್ಮ, ನೀನು ನನ್ನ ಬಗ್ಗೆ ಹೆಮ್ಮೆ ಪಡಬೇಕು! 
ನನ್ನನ್ನು ನೀನು ಪ್ರೋತ್ಸಾಹಿಸಬೇಕೇ ಹೊರತು 


ಅಣಕಿಸುವುದಲ್ಲ. ನನಗೆ ಈಗ ಗೊತ್ತು- ಅಪ್ಪ ನಿನ್ನನ್ನು 


ಏಕೆ ಐಟ್ವರೆ೦ದು”, ನಾನು ಧೈರ್ಯದಿಂದ ಹೇಳಜಜಟ್ಟೆ. 
ನನ್ನೆದುರಿಗೆ ಇದ್ದ ಅಮ್ಮ ಪ್ರಶ್ನಿಸುವಂತೆ ನನ್ನನ್ನು 
ನೋಡಿದಳು. ನನ್ನ 1s ಅವಳ ಕಣ್ಣುಗಳಲ್ಲೇ 
ಕೋಪ ಕಾಟಿ. 
“ನಿನ್ನಪ್ಪ ಏಕೆ ಜಟ್ಟು ಹೋದ? ಏಕೆ ಎಂದು ನನಗೆ 
ತೇ 


ನನ್ನನ್ನು ತಡೆ೦ಶುಲು ಅಕ್ಕ ಮಾಡಿದ ಯತ್ನ 
ವಿಫಲವಾಯಿತು. ಕೋಪದಲ್ಲ ನಾನು ಪ್ರಾಯಶಃ ಅಮ್ಮನ 
ಹೃದಯದಲ್ಲ ಜು ಮುಂ ಮಾಗದ ಗಾಯವನ್ನುಂಟು 
ಮಾಡಿದ್ದೆ. 

“ಏಕೆ೦ದರೆ ನೀನು ಬಹಳ ಅಲ್ಪಳು. ಅದಕ್ಕೇನೆ! “ 


ನನ್ನ ಕೋಣೆಯ ಬಾಗಿಲನ್ನು ದಡಾರೆಂದು ಮುಚ್ಚದೆ 
ಹಾಗೂ ರಾತ್ರಿಯೆಲ್ಲಾ ಚಿಲಕ ಜಡಿದೇ ಇದ್ದೆ. ಅಳುತ್ತಿದ್ದೆ. 
ನನ್ನ ಖಗ್ಗೆ ನನಗೇ ಸಮಾಧಾನವಾಗಿತ್ತು. ಅಂತೂ ಅಮ್ಮ 
ಏನನ್ನು ಕೇಳಬೇಕೆಂದು ನಾನು ಸಲಾಟ್ರ ಅಡಕ 
ನಾನು "ಹೇಳದೆ. 


ಮಾರನೆಯ ಮುಂಜಾನೆಯೇ ನಾನು ಏಂ 
ಖ್ಯ ಬೈ ಹೇಳ ಹೃದಯದಲ್ಲೊಂದು ಗಾಯದ ತುಣುಕ 
ನ್ನಿಟ್ಟುಕೊ೦ಡು ಹೊರಜದ್ದೆ. ಪ್ರಾಯಶಃ ಮತ್ತೊಂದು 
ತುಣುಕು ಅಮ್ಮನ ಹೃದಯದಲ್ಲಯೂ. ಆದರೆ ಇನ್ನು 
ಮುಂದೆ ಅದ್ಯಾವುದೂ ನನಗೆ ಬೇಕಿರಲಲ್ಲ. 


ನಾನು ಲೈಅ ಮತ್ತು ಇತರ ಮುಸ್ಲಿ೦ ಗೆಳತಿಯರನ್ನು 
ಭೇಟಯಾದಾಗ. ನನ್ನ ಧೋರಣೆ ಬಗ್ಗೆ ವಿಷಾದಿಸಿದೆ. 
ಅಮ್ಮನೊಂದಿಗೆ ಅಷ್ಟು ಕಟುವಾಗಿ ನಡೆದುಕೊಳ್ಳಬಾರದಿತ್ತು. 
ಅವಳ ಕಟುತ್ತಕ್ಕೆ ಬದಲಾಗಿ ಅವಳದೇ ವರ್ತನೆಯನ್ನು 
ನಾನು ಹಿ೦ತಿರುಗಿಸಬಾರದಿತ್ತು. 

ಹೀಗನ್ನಿಸಿದರೂ, ನನ್ನ ಪಶ್ಚಾತ್ತಾಪ ಅವಳ ಖಗ್ಗೆ 
ಶಠಗಾಗಲೇ ನನಗಿದ್ದ ಶೂನ್ಯಭಾವನೆಯನ್ನೇನೂ 
ಬದಲಾಯಿಸಲಲ್ಲ. ನನಗೆ ಜನ್ಯ ಕೊಟ್ಟ ಹೆಂಗಸನ್ನು ಇನ್ನೂ 
ನಾನು ಇಷ್ಟ ಪಡಅಲ್ಲ. ಅವಳು ನನ್ನನ್ನು ಇಷ್ಟ 
ಪಡದಿದ್ದಂತೆಯೇ. 

“ದಿಯಾ...ಅಮ್ಮ ಎದ್ದಿದ್ದಾರೆ”. 

ಅಕ್ಕ ಶ್ರೀ ನನ್ನ ತೋಳು ಮುಟ್ಟಿದಳು, ನೆನಪುಗಳ೦ದ 
ನನ್ನನ್ನು ಶಜೆಗೆಳೆಯುತ್ತಾ. 

ಅಮ್ಮನ ಕೋಣೆಯ ಬಾಗಿಲನ್ನು ನಾನು ತೆರೆದೆ. ತುಕ್ಕು 
ಹಿಡಿದಿದ್ದ ತಿರುಗಣೆಗಳು ಕಿರ್ರ್‌ ಎಂದವು. ಅಮ್ಮ ಕೃಶವಾಗಿ 
ಹಾಸಿಗೆಯ ಮೇಲೆ ಮಲಗಿದ್ದುದನ್ನು ನಾನು ನೋಡಿದೆ. 
ಈ ವರ್ಷಗಳಲ್ಲ ಶಕ್ತಿ ಎಂಬುದೇ ಅವಳಲ್ಲ ಉಳದಿಲ್ಲ 
ವೇನೋ ಎಂಬಂತೆ ನನಗೆ ಕಂಡಿತು. ಹತ್ತಿರ ಖಾರೆನ್ನುವ೦ತೆ 
ಅವಳ ತೆಳ್ಳಗಿನ ತೋಳುಗಳು ಆಡಿದವು. 

ಲಾಟೀನಿನ ಬೆಳಕಿನಲ್ಲ ವಯಸ್ಸಿನ ಕುರುಹುಗಳದ್ದ 
ಅವಳ ಮುಖವನ್ನು ನಾನು ನೇವರಿಸಿದೆ. ಅಮ್ಮ ಎಷ್ಟು 
ವಯಸ್ಸಾದಂತೆ ಕಾಣುತ್ತಿದ್ದಳು. 

“ಹೇಗಿದ್ದೀ ದಿಯಾ? “ ಅಮ್ಮನ ದನಿಯಂತೂ 
ಪಿಸುಮಾತಿನಂತಿತ್ತು. 

“ಜೆನ್ನಾಗಿದ್ದೇನಮ್ಮ. “ ನನ್ನ ದನಿ ನಿರ್ವಿಕಾರವಾಗಿದೆ 
ಎಂಬುದು ನನಗೆ ಗೊತ್ತಾಯಿತು. ನನ್ನ 


ಶೂನ್ಯಭಾವನೆಗಳನ್ನು ಅದು ಅಂಜಸಿತೋ ಏನೋ. ಅಮ್ಯ 
ಇಷ್ಟು ವರ್ಷಗಳ ನಂತರ ಈಗ ಮೊದಲ ಬಾರಿಗೆ ನನ್ನನ್ನು 
ನೋಡುತ್ತಿದ್ದಳು. ನಾನು ಈಗ ಹೇಗೆ ಕಾಣುತ್ತಿದ್ದೇನೆ 
ಎಂಬುದರ ಬಗ್ಗೆ ಅವಳಗೆ ಆಶ್ಚರ್ಯವಾದಂತೆ ಅನ್ನಿಸಲ್ಲ. 
ಅಥವಾ ನಾನು ಮುಫ್ಲಿಮರ ದಿರಿಸು ಧರಿಸಿದ್ದಕ್ಕೆ ಚೈಯಲೂ 
ಕೂಡ ಆಗದಷ್ಟು ಅವಳು ನಿತ್ರಾಣಳಾಗಿದ್ದಳೇ? ಮತ್ತೊಮ್ಮೆ 
ಸಿಡುಕಿನ ಆ ಟೀಕೆಗಳು ನನ್ನ ಮನಸ್ಸಿನಲ್ಲ ಹಾದು 
ಹೋದವು. ಏನೂ ಮಾಡಲಾಗದು. 

“ಸಣ್ಣಣಾಗಿದ್ದೀಯಲ್ಲಾ, ಮಗಳೇ! ” ನಮ್ಮೀರ್ವರ 
ತುಸುಹೊತ್ತಿನ ಮೌನದ ನಂತರ ಅಮ್ಮ ಹೇಳದಳು. 

ನಾನೇನೂ ನುಡಿಯಲಲ್ಲ. ಬದಅಗೆ ಆ ಚಕ್ಕ 
ಕೋಣೆಯನ್ನೆಲ್ಲ ನನ್ನ ಕಣ್ಣುಗಳು ಅಲೆದಾಡಿದವು. 
ಮುಕ್ಕ್ಯಾಲುವಾಸಿ ಏನೂ ಬದಲಾಗಿರಅಲ್ಲ. ಅಮ್ಮ ಏಕೆ ಈ 
ಬರಡು ಸರಳತೆಯಲ್ಲೇ ಉಳದಳು? ಅವಳಗೊಂದು 
ಸರಿಯಾದ ಜೀವನ ಒದಗಿಸಲು ಜಾನುವಾರುಗಳಂದ 
ಸಾಧ್ಯವಾಗಅಲ್ಲವೇ? ಅಕ್ಕಂದಿರ ಬಗ್ಗೆ ಪ್ರತ್ಯೇಕವಾಗಿ 
ಹೇಳುವುದೇ ಬೇಕಾಗಿಲ್ಲ. ಒ೦ದು ಸಣ್ಣ ಮೊತ್ತವೇ ಆಗಿರಲ, 
ಒ೦ದಿಷ್ಟು ಹೆಚ್ಚುವರಿ ಆದಾಯವನ್ನು ಅವರು ಅಮ್ಮನಿಗೆ 
ಕೊಡಅಲ್ಲ ಎಂದು ನಾನು ನಂಬಅಲ್ಲ. ಅಮ್ಮನ 
ಹಾಸಿಗೆಯತ್ತ ನೋಡಿದೆ. ಆ ತೆಳು ಹಾಸಿಗೆ ಅವಳಗೆ 
ಖಂಡಿತ ಆರಾಮದಾಯಕವಾಗಿರಅಲ್ಲ. ಅಲ್ಲದ್ದ ಬೆಳಕು 
ಸಹ ಏನಕ್ಕೂ ಸಾಲುತ್ತಿರಅಲ್ಲ; ನನ್ನ ಆಕ್ಚ೦ದಿರ ಮನೆಗಳಲ್ಲ 
ಆಗಲೇ ವಿದ್ಯುತ್‌ ಬಂದಿತ್ತು. ಮತ್ತೆ, ನಾನು ಮಾಮೂಲಾಗಿ 
ಕಳಸುತ್ತಿದ್ದ ಹಣ, ಹೆಜ್ಜೇನಲ್ಲದಿದ್ದರೂ, ಅವಳ ಜೀವನವನ್ನು 
ಸ್ವಲ್ಪಮಟ್ಟಗಾದರೂ ಉತ್ತಮಪಡಿಸಲು ಸಾಲುತ್ತಿತ್ತು. ಆದರೆ 
ಹೀಗೇಕೆ? 


ಅವಳ ಪಕ್ಕದಲ್ಲದ್ದ ಹಳೆಯ ಓಕ್‌ ಮರದ ಮೇಜನ್ನು 
ನೋಡಿದೆ. ಅದರ ಮೇಲೆ ಅನೇಕ ಔಷಧಿಯ ಸೀಸೆ 
ಗಳದ್ದವು. ಕಾಗದದ ಚೂರುಗಳು ಮತ್ತು ಒಂದೆರಡು 
ಚೌಕಟ್ಟು ಹಾಕಿದ ಚಿತ್ರಗಳು. ಅವನ್ನು ಚೆನ್ನಾಗಿ 
ನೋಡಲೆಂದು ತುಸು ಮುಂದಕ್ಕೆ ಖಾಗಿದೆ. ಒಮ್ಮಿಂದೊಮ್ಮೆ 
ನನ್ನ ಕಣ್ಣು ಮಂಜಾಯುತು....ನಾನು ಮೂಕಳಾದೆ. 
ಒಡನೆಯೇ ನಾನು ಅಳಖಾರದೆ೦ದು ಹತೋಟಗೆ ಬರಲು 
ಪ್ರಯತ್ನಿಸಿದೆ. 

ನಾನೆಲ್ಲ ನೋಡುತ್ತಿದ್ದೇನೆ೦ದು ಅರಿತ ಅಮ್ಮ 
ವಿವರಿಸಿದಳು.. “ನಿನ್ನೀ ಅಕ್ಕಂದಿರನ್ನು ದೂಷಿಸಬೇಡ, 
ದಿಯಾ. ನಿನ್ನ ಚಿತ್ರಗಳು ಇರಅ ಎಂದು ನಾನೇ 
ಒತ್ತಾಯಿಸಿದೆ. ಕೆಲವೊಮ್ಮೆ ನಿನ್ನ ಅಗಅಕೆ ಕಾಡಿದಾಗ 
ನಾನು ಅವುಗಳನ್ನೇ ನೋಡುತ್ತಿದ್ದೆ. ನೋಡು, ಅದು ನೀನು 
ಮೊದಲನೆಯ ವರ್ಷದಲ್ಲದ್ದಾಗ ಇರಬಹುದಲ್ಲವೇ! 
ನೀನಿನ್ನೂ ಖುರಕಿ ಹಾಕಿಲ್ಲ. ಮಿಕ್ಕಿದ್ದರಲ್ಲೆಲ್ಲಾ ನೀನು 
ಸರಿಯಾಗಿ ಹಾಕಿಕೊಂಡಿದ್ದೇಯ.. “ 


ಅಮ್ಮ ನಕ್ಷದ್ದನ್ನು ನಾನು ನೋಡಿದೆ. ಅವಳ ಕಣ್ಣುಗಳಲ್ಲಿ 
ಆಳವಾದ ಬಲ೦ತುಕೆಯಿತ್ತು. ನನಗೆ ಮುತ್ತೆ 
ಗಾಖರಿಯಾಯಿತು. ನನ್ನ ಅಗಲಕೆ ಅವಳನ್ನು ಕಾಡಿತೆ? 
ಏನು ತಾನೆ ಅವಳನ್ನು ಇಷ್ಟೊ೦ದು ಬದಲಾಯಿಸಿತು? 
ಅವಳ ವೃದ್ಧಾಪ್ಯವೇ? ಈ ಐದು ವರ್ಷಗಳೇ? ನನ್ನ 
ಹೃದಯ ಕೇಳುತ್ತಲೇ. ಇತ್ತು. ಅವಳ ಕಟುತ್ವ ಮತ್ತು 
ದಧ್ವೇಷಭರಿತ ಧೋರಣೆ ಎಲ್ಲ ಹೋದವು? 

“ಸ್ವಲ್ಪ ಸಹಾಯ ಮಾಡು ಮಗಳೇ, ನಾನು ಜಗಅಯ 
ಮೇಲೆ ಕುಳತುಕೊಳ್ಳಬೇಕು”, ಅಮ್ಮು ಇದ್ದಕ್ಕಿದ್ದ೦ತೆ 
ಹೇಳದಳು. 


ಹೊರಹೋಗಲು ಅವಳ ದುರ್ಬಲ ದೇಹಕ್ಷೆ ಆಸರೆ 
ನೀಡಿದೆ. ಮೇಅನ ಆಕಾಶ ಕಪ್ಪಗಾಗಲಾರಂಭನಸಿತ್ತು. ಆಗ 
ತಾನೆ ಮೂಡಿದ್ದ ಚಂದ್ರನೊಂದಿಗೆ ಹಲವಾರು ನಕ್ಷತ್ರಗಳೂ 
ಮಿನುಗಲಾರಂಭಸಿದ್ದವು. ರಾತ್ರಿಯನ್ನು ಸ್ವಾಗತಿಸುತ್ತಿದ್ದ 
ಕಿತ್ತಳೆ ಬಣ್ಣದ ಆಕಾಶ ಬಹಳ ಸುಂದರವಾಗಿತ್ತು. 

ಜಗ್‌ಅ೦೫ಖು ಮೇಲೆ ನಾವು ಅಕ್ಕಪಕ್ಸ್‌ದಲ್ಲ 
ಕುಳತುಕೊಂಡೆವು. ಕೆಲ ಸಮಯ ಮೌನದಲ್ಲಯೇ 
ಕಳೆಯಿತು. ಮಾತಿಲ್ಲದಿದ್ದರೂ, ಅಮ್ಮನ ಪ್ರಸನ್ಮವಾಗಿದ್ದ 
ವುಖವನ್ನು ನಾನು ನೋಡಬಲ್ಲವಳಾಗಿದ್ದೆ. 
ಪೂರ್ಣಚ೦ದ್ರನಿ೦ದ ಅಲಂಕೃತವಾದ ಆಕಾಶದಂತೆ. 
ಆಗಲೆ... 


“ನಿಂಗ್‌. ..ನಿಂಗ್ಸೀ... “ಅಮ್ಮ ಕೂಗುತ್ತಿದ್ದುದನ್ನು 
ಕೇಳಸಿಕೊ೦ಡ ಅಕ್ಕ ಧಾವಿಸಿ ಬಂದಳು. 

"ಏನಮ್ಮಾ? “. 

“ನನ್ನ ಮಂಚದ ಕೆಳಗಿರುವ ಮರದ ಡಜ್ಜಯನ್ನು 
ದಯವಿಟ್ಟು ಸ್ವಲ್ಪ ತಂದು ಕೊಡುತ್ತೀಯಾ..? “ 


ಸ್ವಲ್ಪ ಸಮಯದ ನಂತರ ಅಕ್ಕ ನಿಂಗ್‌ ಮತ್ತೆ ಬಂದಳು. 
ಹಳತಾಗಿದ್ದ ಒಂದು ಮರದ ಡಜ್ಜಯನ್ನು ಅಮ್ಮನ 
ಕೈಗಿತ್ತಳು. 

“ಇದನ್ನು ತೆರೆ ದಿಯಾ. ಇದು ನಿನಗಾಗಿಯೇ. ನಾನೇ 
ಖುದ್ದಾಗಿ ಇದನ್ನು ನಿನಗೆ ಕೊಡುವ ಅವಕಾಶ ಸಿಕ್ಕೀತೋ 
ಇಲ್ಲವೋ ಎಂಬ ಭ೦ತು ನನಗೆ ಇದ್ದೇ ಇತ್ತು. 
ವಯಸ್ಸಾಗಿಐಟ್ಟತಲ್ಲಾ, ದಿಯಾ”, ಅಮ್ಮ ಹೇಳದಳು. 
ಆಕೆಯ ಕಣ್ಣುಗಳು ಇನ್ನೂ ಆಕಾಶದತ್ತಲೇ ಇದ್ದವು. 
ನನಗೇನೂ ಅರ್ಥವಾಗದಿದ್ದರೂ ಅವಳ ಬೇಡಿಕೆಗೆ ಒಪ್ಪಿದೆ. 
ಅದರೊಳಗಿದ್ದುದನ್ನು ನೋಡಿದಾಗ ನನ್ನ ಕಣ್ಣುಗಳನ್ನು 
ಅರಳಸದೆ ಇರಲಾಗಅಲ್ಲ. ಹಣ! ಎಷ್ಟೊಂದು ಹಣ! 
ಬಹಳಷ್ಟು ಹಣವಿತ್ತು ಅದರಲ್ಲ. ಅಮ್ಮನಿಗೆ ಅದೆಲ್ಲ೦ದ 
ಬ೦ತೊ? 

ನನ್ನ ಅಚ್ಚರಿ ಕಂಡು ಅಮ್ಮ ಸದ್ದಿಲ್ಲದೆ ಕೆಲ ಹಲ್ಲುಗಳು 
ಜದ್ದು ಹೋಗಿವೆ ಎಂಬುದನ್ನೂ ತೋರಿಸುತ್ತಾ 
ನಕ್ಷಳು..ಇದು ನಿನಗಾಗಿಯೇ ದಿಯಾ. 


9 


ನಾನು ಆ ಮರದ ಡಜ್ಜಯನ್ನು ಮುಚ್ಚಿ ಅವಳಗೆ 
ವಾಪಸ್ಸು ಕೊಟ್ಟೆ. “ನನಗೀಗ ಹಣದ ಅವಶ್ಯಕತೆಯಿಲ್ಲ. 
ಅಮ್ಮ. ನನಗೆ ಒಂದೆರಡು ವರ್ಷಗಳ೦ದ ಕೆಲಸ ಸಿಕ್ಕಿವೆ. 
ಒಂದು ಅಂಗಡಿಯನ್ನೂ ನೋಡಿಕೊಳ್ಳುತ್ತೇನೆ. ಅಲ್ಪಸ್ವಲ್ಪ 
ಬರೆವಣಿಗೆಯನ್ನೂ ಮಾಡುತ್ತೇನೆ”, ನಾನು ಅವಳು 
ಕೊಟ್ಟದ್ದನ್ನು ನಿರಾಕರಿಸುವ ಪ್ರಯತ್ನದಲ್ಲ ಹೇಳದೆ. 

"ನನಗೆ ಗೊತ್ತು...ನೀನು ನಿನ್ನ ಅಕ್ಕಂದಿರಿಗೆ ಕಳುಹಿಸಿದ 
ಪತ್ರಗಳನ್ನು ನಾನು ಓದುತ್ತೇನೆ..ಆದರೆ ಇದು ನಿನ್ನ ದುಡ್ಡು. 
ನಿನಗೆ ಇದರ ಅಗತ್ಯವಿದೆ. ಅದಕ್ಕೆ (ಅಗತ್ಯ ಅಳಲು) 
ಬಹಳ ಸಮಂಯವೇನೂ ಹಿಡಿಯದು. “ ಅಮ್ಮನ 
ದನಿಯಲ್ಲ ಒತ್ತಾಯವಿತ್ತು. 

ಓಹ್‌, ಸನ್ನ ಪದವಿ ವಿಷ೦ರುಮೇ...ಅವಳು 
ಯೋಜ ಸುತ್ತಿದ್ದುದು ಅದನ್ನೇ ಏನು? .__ 

“ನನ್ನ ಪದವಿಗೆ ಇಷ್ಟೊಂದು ಹಣ ಬೇಕಾಗುವುದಿಲ್ಲ. 
ಅಮ್ಮ,” ನಾನು ಮತ್ತೆ ಸಾಕರಿಸಿದೆ. 

“ಆದರೆ ನೀನು ಅದನ್ನು ತೆಗೆದುಕೊಳ್ಳಲೇಖೇಕು. 
ದಿಯಾ. ಅದು ನಿನ್ನದೇ ದುಡ್ಡು. ನಿನ್ನ ಅಕ್ಡ೦ದಿರ 
ಮುಖಾಂತರ ನೀನು ನನಗೆ ಕಳುಹಿಸಿದ ಹಣ. ಜಾನುವಾರು 
ಮಾರಿ ಬಂದದ್ದರ ನಿನ್ನ ಪಾಲು ಸಹ ಅದರಲ್ರಡೆ”, ಅವಳು 
ಮತ್ತೆ ವಿವರಣೆ ನಾಡಿದಳು. | 


ಸನ್ನದು ಜೋಲುಮುಬವಾಯುತು. "ಕೋಣಿ ಯಲ್ಲಿದ್ದ 
ಅವಳ ಹಳೆಯ ಮಂಚ ಮತ್ತು ತೆಳುಹಾಸಿಗೆ. ಹಳೆಯ 
ಲಾಟೀನು, ಕೆಟ್ಟ ಕುರ್ಚಗಳು ಎಲ್ಲವನ್ನು ನಾನು 
ಪ್ಹಾಹಿಸಿಕೊ೦ಡೆ. ಕೊಳಕಾದ ಜರು. ಈ ಹಣ. ಅವಳ 
ಜೀವನವನ್ನು ಹಚ್ಚು ಆರಾಮದಾಂಶುಕ ವಾಗಿ 
ಮಾಡಲಾಗುತ್ತಿರಅಲ್ಲವೇ? 

“ನಿನ್ನ ಅಗತ್ಯತೆಗಳಗೆ ೦ತಾಕೆ ಇದನ್ನು 
ಐಳಸಿಕೊಳ್ಳಅಲ್ಲ? “ನಾನು ಅಚ್ಚರಿಯಿಂದ ಕೇಳದೆ. 


ಅಮ್ಮ ಸುಮ್ಮನೆ ನಕ್ಕಳಷ್ಟೆ. ಮೋಡಗಳ೦ದ ಅರ್ಥ 
ಮುಚ್ಚಿ ಹೋಗಿದ್ದ ಚಂದ್ರನನ್ನು ಅವಳ ಕಣ್ಣುಗಳು 
ಅರಸಿದವು. 

“ಇಷ್ಟೊ೦ದು ಹಣದ ಅಗತ್ಯ ನನಗಿಲ್ಲ. ದಿಯಾ! ಅಲ್ಲದೆ, 
ಇನ್ನು ಹೆಚ್ಚು ಹಣ ನಾನೇನೂ ನಿನಗೆ ಕೊಡಲಾರೆ. “ 

“ನಾನು ನನಗೆ ಹೇಳದೆ, ಬಹಳಷ್ಟು ಅಲ್ಲದಿದ್ದರೂ 
ಒಟ್ಟನಲ್ಲ ಈಗ ನನ್ನ ದುಡ್ಡು ನಾನೇ ದುಡಿದುಕೊಳ್ಳುತ್ತೇನೆ. 
ನನ್ನ ಬಗ್ಗೆಯೇ ಯೋಜ ಸುತ್ತಾ ನೀನೇನೂ ಕಾಳಜ 
ಪಟ್ಟುಕೊಳ್ಳಬೇಡ”. ನಾನೂ ಮೊಂಡುತನದಿ೦ದ ಹೇಳದೆ. 


ಆದರೆ ಮತ್ತೆ ಅಮ್ಮ ಅದನ್ನು ತೆಗೆದುಕೊಳ್ಳುವಂತೆ 
ನನ್ನನ್ನು ಪುಸಲಾಯಿಸಿದಳು. “ನಿನಗೆ ಅದರ ಅಗತ್ಯ 
ಬಂದೇ ಖರುತ್ತೆ ದಿಯಾ. ನಿನ್ನ ಮದುವೆಗೆ. ನಿನ್ನ 
ಅಕ್ಷಂದಿರೆಲ್ಲಾ ಸರಳವಾದ ಜೀವನ ನಡೆಸುತ್ತಾರೆ. ಅವರಿಗೆ 
ಮಕ್ಕಳುಮರಿಗಳವೆ. ನಿನ್ನ ಮದುವೆ ಸಮಯ ಬಂದಾಗ 


ಪ್ರಾಲಂಖಾಶಃ ಅವರು ನನಗೆ ಏನೂ ಸಹಾ೦ರು 
ಮಾಡಲಾರರು.” 


ಧಡ್‌! ನನ್ನು ಎದೆಬಡಿತ ತುಸು ಏರುಪೇರಾಯಿತು. 
ನನ್ನು ಮದುವೆಯೇ? ನನ್ನು ಬಗ್ಗೆ ಅಮ್ಮ ಅಷ್ಟು ಮುಂದಕ್ಕೆ 
ಯೋಚಿಸಿದಳೇ? 

ಅವಳ ಮುಂದಿನ ಮಾತುಗಳು ನನ್ನ ಹೃದಯದ 
ಮೂಲೆಗಳ ಮೂಲಕ ಶಾಂತ ಸರೋವರ ಹರಿದು 
ಬಂದಂತಿತ್ತು. 


“ನಿನ್ನ ಬಗ್ಗೆ ನಾನು ಬಹಳ ಕಟುವಾಗಿದ್ದೆ. ನನ್ನದೇ 
ತಪ್ಪು. ದಿಯಾ! ನೀನೇ ಸರಿ...ನಾನು ಐಹಳ ಅಲ್ಪಳು. 
ಅದೇಕೆ೦ದರೆ, ನಿನಗೆ ನೋವಾಗದಿರಅ ಎಂದು. ನಿನಗೆ 
ನಿರಾಶೆಯಾಗುವುದು ನನಗೆ ಇಷ್ಟವಿಲ್ಲ. ಅದಕ್ಕೇ ನಾನು 
ನಿನ್ನನ್ನು ಯಾವತ್ತೂ ಹೊಗಳಲಲ್ಲ. ಜೀವನವನ್ನು 
ನಡೆಸಲು ಉಕ್ಕಿನ ಹೃದಯ ಬೇಕೇ ಬೇಕು. ನನ್ನ ಕೊನೆಯ 
ಮಗಳು ಒಬ್ಬ ಅಪೂರ್ವ ವ್ಯಕ್ತಿಯಾಗಬೇಕು ಎಂದೇ 
ನಾನು ಬಯಸುತ್ತೇನೆ. ನಾವೆಲ್ಲ ನೋಡುವಂತೆ ಬೆಳ್ಳ 
ಚೆಂದ್ರನಂತಲ್ಲ, ಗುಲಾಜಬಣ್ಣದ ಚಂದ್ರನಂತೆ ಆಗಬೇಕು.” 

ಅಮ್ಮ ಹೊಳೆಯುತ್ತಿದ್ದ ಪೂರ್ಣ ಚಂದ್ರನತ್ತ ಬೆರಳು 
ತೋರಿಸಿದಳು. ಅವಳ ಬೆರಳನ್ನೇ ನನ್ನು ದೃಷ್ಟಿ ಅನುಸರಿ 
ಸಿತು. ಬಹಳ ಉಲ್ಲಾಸವೆನಿಸಿತು. 


ಗುಲಾಜ ಚಂದ್ರ...ಅವಳು ಬಯಸಿದ್ದು ಅದನ್ನೇ 
ಏನು..ಯಾರೋ ಆಗಬೇಕೆಂದು? ನಿಜವಾದ ಅರ್ಥದಲ್ಲಿ 


` ಏನಾದರೂ ಆಗಬೇಕೆಂದು? ಒಂದು ಅಪೂರ್ವ ವ್ಯಕ್ತಿತ್ವ 


ಉಳ್ಳವಳಾಗಿರಬೇಕೆ೦ದು, ಶಿಸ್ತು ನಿಯಮಗಳರ ಬೇಕೆಂದು. 
ಜೀವನದ ಕಷ್ಟಕಾರ್ಪಣ್ಯಗಳ ನಡುವೆ ಹಾದುಹೋಗಲು 
ಸನ್ನದ್ದಳಾಗಿರಲು? ಈ ಎಲ್ಲ ದಿನಗಳೂ ತನ್ನ ಕಟುತ್ತದಿಂದ 
ಅವಳು ಹೇಳದ್ದು ಇದನ್ನೇ ಏನ್ನು? 


ನನ್ನ ಹೃದಯ ಅರಳತು. ಅವಳ ಬಗ್ಗೆ ಇದ್ದ ಎಲ್ಲ 
ಖಾಅತನ, ಧ್ವೇಷ ಹಾಗೂ ಅಸಮಾಧಾನ ಇದ್ದಕ್ಕಿದ್ದಂತೆ 
ಮೋಡಗಳಲ್ಲ ತೂರಿಹೋದವು. ಇನ್ನು ಮುಂದೆ ಅವಳನ್ನು 
ನಾನು ದ್ವೇಷಿಸುವುದಿಲ್ಲ. ಅಂತೂ ಅಮ್ಮನ ಕಣ್ಣುಗಳಲ್ಲಿ 
ನಾನೂ ಸಹ ಏನೋ ಒಂದು. ನಾನು ಅಮ್ಮನ ಕಣ್ಣುಗಳಲ್ಲ 
ಒಂದು ಚಂದ್ರಮ. ಅವಳ ಹೃದಯದಲ್ಲ ನಾನೊಂದು 
ಚಂದ್ರಮ. ಯಾವುದೇ ಅಳುಕಿಲ್ಲದೇ ನಾನು ಅಮ್ಮನನ್ನು 
ಅಪ್ಪಿ ಹಿಡಿದೆ. 


ನಾವಿಬ್ಧರೂ ಜಗುಅಯ ಮೇಲೆ ಒಟ್ಟಾಗಿ ಕುಳತು 
ಅವಿಸ್ಮರಣೀಯ ಸಮಯ ಕಳೆದೆವು. ಸುಮ್ಮನೆ ಆಕಾಶ 
ವನ್ನು ನೋಡುತ್ತಾ ಹಾಗೂ ಚಂದ್ರನನ್ನು ನೋಡುತ್ತಾ. 
ನನ್ನ ದೃಷ್ಟಿಯಲ್ಲ ಈಗ ಗುಲಾಜಯಾಗಿದ್ದ ಚಂದ್ರನನ್ನು 
ನೋಡುತ್ತಾ! 


೫೫೫ ೫% 


ಚದಿಪುಳ್ಳಿ ತಾಯ್ತನ - ಶಾಂತಾ ನಾಗರಾಜ್‌ 


ಒಂದು ಮಧ್ಯಾಹ್ನ ಕಿಟಕಿಯಬಳ ಪುಸ್ತಕ ಓದುತ್ತಾ 
ಕುಳತವಳಗೆ ಹೊರಗಡೆಯಿಂದ ಜ(ಡಿಯ ವಾಸನೆ 
ಬಂತು. ಯಾರು ನಮ್ಮ ಮನೆಯಮುಂದೇ ಅಡಿ 
ಸೇದುತ್ತಿರುವವರು ಎಂದು ನೋಡಲು ಹೊರಬಂದೆ. 
ನಾಲ್ಕುವರ್ಷ ವಯಸ್ಸಿನ ಒಂದು ಹುಡುಗ ಸ್ಟೈಲಾಗಿ 
ಆಕಾಶಕ್ಕೆ ಮುಖಮಾಡಿ ಹೊಗೆಜಡುತ್ತಾ ಬ್ರಹ್ಮಾನಂದ 
ದಲ್ಲದ್ದ!! ನೋಡಿ ಆಘಾತವಾಯಿತು. “ ಏನೋ ಮರಿ 
ಜಡಿ ಸೇದ್ತ್ವಾಯಿದೀಯಾ”? ಎಂದೆ. ಹುಡುಗ ಮುಖ 
ಜರುಸು ಮಾಡಿ “ಯಾಕ್ರೀ ಸನಿಮಗೇನಾಯ್ತು”? ಎಂದ. 
“ಅಲ್ಲಪ್ಪಾ ನೀನನ್ನೂ ಸಣ್ಣವನಲ್ಲವೇನೋ” ಎಂದೆ 
ಮಮತೆಯಿಂದ. “ಅದ್ರೇನು? ನಾ ಗಂಡಸಲ್ಲವೇನೀ”? 
ಅ೦ದ ಅಷ್ಟೇ ಜೋರಾಗಿ. ಅವನುತ್ತರದಿಂದ ದಂಗಾಗಿ 
ಹೋದೆ. ಮತ್ತೆ ಛಲ ಅಡಬಾರದೆಂದು ಎಲ್ಲಲ್ಲದ ಗೌರವ 
ಪ್ರೀತಿಗಳ೦ಂದ ಅವನ ಏಖಗ್ಗೆ ಮೆಚ್ಚುಗೆಯ ಮಾತಾಡುತ್ತಲೇ 
ಜಡಿ ಸೇದುವುದರಿ೦ದಾಗುವ ಹಾನಿಯನ್ನು ಅವನಿಗೆ 
ಅರ್ಥವಾಗುವಹಾಗೆ ವಿವರಿಸಿದೆ. ಹುಡುಗ ಗೊಂದಲ 
ಗೊಂಡ. ನಾನು ಬಯ್ದಿದ್ದರೆ ಅವನ ಬತ್ತಳಕೆಯಲ್ಲ 
ಉತ್ತರಿಸಲು ಬೇಕಾದಷ್ಟು ಖಾಣಗಳದ್ದವು. ನಾನು ಅತಿ 
ಪ್ರೀತಿ ಮತ್ತು ಗೌರವಗಳಂ೦ದಲೇ ಹೇಳದ್ದರಿಂದ ಎದು 
ರಾಡಲು ಅವನಲ್ಲ ಪದಗಳರಅಲ್ಲ. ಔಶ್ಟುತೋರದೇ ಐಡಿ 
ಜಸಾಡಿ ಮನೆಗೆ ಹೋದ. ನಾನೂ ಒಂದು ಮಗುವನ್ನು 
ಕೆಟ್ಟ ಚಟದಿಂದ ಹೊರಬರಲು 'ಎಜುಕೇಟ್‌' ಮಾಡಿ 
ದೆನೆಂಬ ತೃಪ್ತಿಯಿಂದ ಒಳಬಂದೆ. ಐದೇ ನಮಿಷ ಕಾಅಂಗ 
ಬೆಲ್ಲ್‌ ರಿಂಗಣಿಸಿತು. ಖಾಗಿಲುತೆರೆದು ನೋಡಿದರೆ ಒಬ್ಬ 
ಮಧ್ಯವಯಸ್ಸಿನ ಮಹಿಳೆ ನಿಂತಿದ್ದಳು. ಅವಳ ಹಿ೦ದೆ ಈ 
ಪೋರ ಇಣುಕಿ ಇಣುಕಿ ನೋಡುತ್ತಿದ್ದ. ನಾನೆ೦ದುಕೊಂಡೆ 
`ಓಹೋ ಈ ಮಹಿಳೆ ನನಗೆ ಥಾಂಕ್ಸ್‌ ಹೇಳಲು ಬಂದಿದ್ದಾಳೆ, 
ಅವಳ ಮಗನನ್ನು ನಾನು 'ಸರಿ ಮಾಡಿದ್ದೇನೆ'ಎಂದು!! 
ಆದರೆ ಅವಳೋ ನನ್ನನ್ನೇ ಗುರಾಯಿಸುತ್ತಾ ಕೇಳದಳು 
“ನಿಮಗ್ಯಾಕ್ರೀ ನಮ್ಮನೆ ಸಮಾಚಾರಾ? ನಮ್ಮನೆ ಗಂಡಸ್ರು 
ಏನಾದ್ರೂ ಸಾವಿರ ಕೆಲಸ ಮಾಡ್ಕೋತಾರೆ ಅದನ್ನು ಕೇಳಕ್ಕೆ 
ನೀವ್ಯಾರೂ”? ಎಂದಳು. “ಅಲ್ಲಮ್ಮಾ ನಿನ್ನ ಮಗ ಜಡಿ 
ಸೇದುತ್ತಿದ್ದ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲಾ...” ಇನ್ನೂ 
ನನ್ನ ಮಾತು ಮುಗಿದಿರಲೇ ಇಲ್ಲ “ ಐ ಸುಮ್ಮಿರ್ರೀ ಯಾವ್ಚು 
ಒಳ್ಳೇದೂ ಯಾವು ಕೆಟ್ಟದ್ದೂ ನೀವ್‌ ಹೇಳ್ಲೇಕಾ? ನಮಗ್‌ 
ತಿಳಯಾಕಿಲ್ದಾ? ನನಗೆ ಎಂಟು ಜನ ಗಂಡು ಮಕ್ಕು. 
ಇವನ್‌ ಆರ್ನ್ಡೇಯವನೂ. ಇನ್ನೂ ಎರಡು ಚಿಕ್ಕವವೆ. 
ಅವನಿನ್ನೂ ಇಸ್ಟೂಅಗೂ ಓಗಾಕಿಲ್ಲ. ಮನೆಯಾಗೇ ಇದ್ದು 
ಪ್ರಾಣತೆಗೀತವ್ನೆ. ಅದ್ದೇ ಕಾಸುಕೊಟ್ಟೆ, ಜಡಿ ತಗೊಂಡಾ. 


ಎಂದವಳೆ ಬಂದಷ್ಟೇ ಬರುಸಾಗಿ ಹೊರಟೇ ಹೋದಳು. 

ಇದು ಅವಳೊಬ್ಬಳ ತತ್ವವಲ್ಲ. ಭಾರತದ ಲಕ್ಷ ಲಕ್ಷ 
ಅನಕ್ಷರಸ್ಥ ತಾಯಂದಿರ ತತ್ವ. ಕೆಲವೊಮ್ಮೆ ವಿದ್ಯಾವಂತ 
ತಾ೦ತು೦ದಿರೂ ಇದನ್ನೇ ಪರಮುಸತ್ಯವೆಂದು 
ಭಾವಿಸಿರುತ್ತಾರೆ. "ಗಂಡಸರು ಹೊರಗಡೆ ಏನು ಮಾಡಿ 
ದರೂ ಹೆಂಗಸರಿಗೆ ಕೇಳುವ ಹಕ್ಕಿಲ್ಲ” ಇದು ನಿಜಕ್ಕೂ 
ಅಘಾತಕಾರಿಯಾದ ತತ್ವ. ಇದರಿ೦ದ ಮೊದಲು ಹಿಂಸೆ 
ಮತ್ತು ಆತಂಕಕ್ಕೆ ಗುರಿಯಾಗುವವಳು ತಾಯಿಯೇ. ಮಗ 
ಹೊರಗಡೆ 'ಏನೇನೋ' ಮಾಡಿಕೊಳ್ಳುತ್ತಾನೆ. ವಿದ್ಯೆಗೆ 
ಶರಣು ಹೊಡೆಯುತ್ತಾನೆ. ಕುಡಿತಕ್ಕೋ ಜೂಜಗೋ 
ಬಅಯಾಗುತ್ತಾನೆ. ಕಾಸಿಗಾಗಿ ಮೊದಲು ತಾಯಿಯನ್ನೂ 
ನಂತರ ಹೆಂಡತಿಯನ್ನೂ ಪೀಡಿಸುತ್ತಾನೆ. ಅವನ "ತ್ವರಿತ 


ಸುಖಗಳ' ಆಮಿಷ ಬೆಳೆಯುತ್ತಾ ಹೋಗುತ್ತದೆ. 


ಗಂಡಸರು ಹೊರಗಡೆ ಸಾವಿರ ಯವಾರ ಮಡ್ಕೋತಾರೆ, . 


ನಾವು ಎ೦ಗಸರು ಅದೆಲ್ಲಾ ಕೇಳ್ದಾರ್ದು ತಕಳ್ಳೀ” 


ಸಾಲಗಾರನಾಗುತ್ತಾನೆ. ಅಥವಾ ದುಡಿಯಲು. ದುಮ್ಮಾ 
ರ್ಗಕ್ಕೆ ಇಳಯುತ್ತಾನೆ. ಮೊದಲು ಮನೆಗೂ ನಂತರ 
ಸಮಾಜಕ್ಕೂ ಆಮೇಲೆ ಸರ್ಕಾರಕ್ಕೂ 'ತಲೆನೋವಾ' 
ಗುತ್ತಾನೆ. ಸ್ವಸ್ಥ ಸಮಾಜದ ಕಾಳಜಯುಳ್ಳ ಎಲ್ಲರೂ 
ಚಂತಿಸಲೇ ಬೇಕಾದ ವಿಷಯವೆಂದರೆ ಈ ದಿನಗಳಲ್ಲ 
ಇಂಥವರ ಸಂಖ್ಯೆ ದಿನೇದಿನೇ ಹೆಚ್ಚುತ್ತಿರುವುದು. 
ಬೆಂಗಳೂರಲ್ಲ ಪ್ರತಿಬಾರಿ ದೊಂಜ ಗಲಾಟಿಗಳಾದಾಗಲೂ 
ಮಾಧ್ಯಮದವರು ಮನೋವೈದ್ಯರಾದ ಡಾ. ಸಿ.ಆರ್‌. 
ಚಂದ್ರಶೇಖರ್‌ ರವರನ್ನು "ಇದಕ್ಕೆ ಕಾರಣವೇನು' ಎಂದು 
ಕೇಳುತ್ತಾರೆ. ಡಾ. ಸಿ.ಆರ್‌.ಸಿಯವರು ಪ್ರತಿಬಾರಿಯೂ 
ಅದೇ ಸ್ಪಷ್ಟ ಉತ್ತರ ನೀಡುತ್ತಾರೆ. “ಇಂಥವರ ಬಾಲ್ಯ 
ಸರಿಯಾದ ರೀತಿಯಲ್ಲ ಇಲ್ಲದೇ, ಮಾರ್ಗದರ್ಶಕರಿಲ್ಲದೇ. 
ಅವರ ತಪ್ಪುಗಳನ್ನು ಲಕ್ಷಿಸುವವರಿಲ್ಲದೇ ಈ ಜನರ 
ಕ್ರೌರ್ಯ ಮತ್ತು ಸ್ವಾರ್ಥ ಸಮಾಜ ಘಾತುಕಶಕ್ತಿಯಾಗಿ 
ಬೆಳದಿದೆ' ಎನ್ನುವುದು. 

ಹಡೆದ ಮಾತ್ರಕ್ಕೇ ಪ್ರತಿಯೊಬ್ಬರೂ "ತಾಯು' 
ಯಾಗಿಖಡುವುದಿಲ್ಲ. ಪರಿಪೂರ್ಣ ತಾಯಿ೦ಯಾಣ 
ಬೇಕಾದರೆ “ಸರಿಯಾಗಿ'ಸಾಕಲೂ ಬೇಕಾಗುತ್ತದೆ. 
ಸಾಕುವಿಕೆಯಲ್ಲ ಗಂಡಿಗೊ೦ದು ನಿಯಮ ಹೆಣ್ಣಿಗೊಂದು 
ನಯಮ ಭಾರತೀಯರಿಗೆ ನೀರುಕುಡಿದಷ್ಟು ಸಹಜ!! 
ಹೈಸ್ಥೂಲ್‌ ಓದುವ ಹುಡುಗ ಗೆಳೆಯನ ಮನೆಯಲ್ಲ ರಾತ್ರಿ 
ಹತ್ತುಗಂಟೆಯವರೆಗೆ ಓದಿ ಮನೆಗೆ ಬರುತ್ತೇನೆಂದರೆ ಅದು 
ಸರಿ ಅದೇ ಮಾತನ್ನು ಮಗಳು ಹೇಳದರೆ ಹೌಹಾರುತ್ತಾಳೆ 
ಅಮ್ಮ! ಪಾಕೆಟ್‌ ಮನಿ ಮಗನಿಗೆ ನೂರು ಸಾಲುವುದಿಲ್ಲ 
ವೆಂದರೆ ಇರಬಹುದು ಅಪ್ಪನಿಗೆ ಹೇಳ ಕೊಡಿಸೋಣ 
ಎನ್ನುವ ಭಾವ ಅಮ್ಮನ್‌. ಅದೇ ಮಾತನ್ನು ಮಗಳು 
ಕೇಳದರೆ 'ನನಗೆ ನನ್ನಪ್ಪ ಕೊಡುತ್ತಿರಲಲ್ಲ ನಿನಗ್ಯಾಕೆ ಅಷ್ಟು 
ಹಣ' ಎನ್ನುವ ವಾದ ಅಮೃನದು!! "ಗ೦ಟಲೆತ್ತರಿಸಿ 


11 


ಮಾತಾಡಬೇಡ, ಎದುರು ವಾದಿಸಖೇಡ., ನಾನು ಕರೆದಲ್ಲಗೆ 
ಬಾ, ನಾನು ಹೇಳದ ಡ್ರೆಸ್ಸ್‌ ಹಾಕಿಕೋ, ಹಿರಿಯರಿಗೆ ತಗ್ಗಿ 
ಬಗ್ಗಿ ನಡೆ, ಮದುವೆಯಾಗುವವರೆಗೂ ನನ್ನ ಮಾತನ್ನು 
ಕೇಳು. ಇದು ನಿನ್ನ ಒಳ್ಳೆಯದಕ್ಕೇ, ಇತ್ಯಾದಿ ಇತ್ಯಾದಿ 
ಕಟ್ಟು ಪಾಡುಗಳು ಅಮ್ಮನಿ೦ದ ಹುಡುಗಿಗೆ ಮಾತ್ರ! 
ಮಗನಿಗೆ ಇಷ್ಟವಾದ ಅಡುಗೆ ಮಾಡಬೇಕು, ಅವನು 
ಮದುವೆಮನೆಗೆ ಬರದಿದ್ದರೂ ಚಿಂತೆಯಿಲ್ಲ ಅವನಿಗಾಗಿ 


ಅಡುಗೆ ತಿಂಡಿ ಗಳನ್ನು ಮಾಡಿಟ್ಟು ಹೋಗುತ್ತೇನೆ, ಅವನ ' 


,. ಖರ್ಚುಗಳು ಬಹಳವೆ ಅಪ್ಪನಿಗೆ ಹೇಳ ಹೆಚ್ಚು 
ಹಣಕೊಡಿಸಬೇಕು, ಇತ್ಯಾದಿ ಇತ್ಯಾದಿ ಕಾಳೆಜಗಳು 
ಮಗನ ಪಾಲಗೆ!! ಮಗನ ಎಲ್ಲ "ಯವಾರ'ಗಳನ್ನೂ ಒಪ್ಪುವ. 
ಮೆಚ್ಚುವ, ಸಹಕರಿಸುವ ಅಮ್ಮಂದಿರೇ ನಮ್ಮಲ್ಲ ಅಧಿಕ 
ಸ೦ಖ್ಯೆಯಲ್ಲದ್ದಾರೆ. ಏಕೆಂದರೆ ಅಮ್ಮನ ಪಾಅಗೆ ಮಗ 
ಆಕಾಶದಿಂದ ಇಳದವ!!! 

ಮನಃಶಾಸ್ತ್ರದ ಪಿತಾಮಹ ಸಿಗ್ಯಂಡ್‌ ಫ್ರಾಯ್ದನ ಪ್ರಕಾರ 
ಅಮ್ಮನಿಗೆ ಮಗೆನಲ್ಲೂ ಅಪ್ಪನಿಗೆ ಮಗಳಲ್ಲೂ ಆಸಕ್ತಿಹೆ 
ಏಕೆಂದರೆ ಅವರು ಬೇರೆ ಬೇರೆ ಅಂಗಿಗಳಾಗಿರುವುದರಿಂದ. 
ಆ ವಿಚಾರ ಹಾಗಿರಅ ಏಕೆಂದರೆ ಫ್ರಾಯ್ದನ ಎಲ್ಲ 
ವಿಚಾರಗಳನ್ನೂ ನಾವು ಒಪ್ಪುತ್ತೇವೋ ಅಡುತ್ತೇವೋ 
ಅದಿಲ್ಲ ಅಗತ್ಯವಿಲ್ಲ. ಆದರೆ ಅವನ ಹೇಳಕೆಯಂತೆ ಇರುವ 
'ಅಮ್ಮ ಮಗ'ನ ಪರಸ್ಪರ ಆಕರ್ಷಣೆಯ ಸಹಜ 
ಸ್ವಭಾವವನ್ನು ನಿಜವಾಗಿಯೂ ಬುದ್ಧಿಪೂರ್ವಕವಾಗಿ, 
ಸಕಾರಾತ್ಮಕವಾಗಿ ಬಳಸಿಕೊ೦ಡರೆ ನಿಜಕ್ಕೂ ಸಮಾಜ 
ಘಾತುಕನಲ್ಲದ ಪ್ರಜೆಗಳನ್ನು ಎಲ್ಲ ಅಮ್ಮಂದಿರೂ 
ಸೃಷ್ಟಿಸಬಹುದು. ಅದನ್ನೇ ನಾನಿಲ್ಲ "ಅರಿವುಳ್ಳ ತಾಯ್ದನ' 
` ಎಂದಿರುವುದು. ಘಟ ಆರು ವರ್ಷಗಳು ಮಗುವಿಗೆ 
ಅಮ್ಮನೇ ಸರ್ವಸ್ಪವಾಗಿರುತ್ತಾಳೆ. ಇದು ಎಲ್ಲ ವರ್ಗಕ್ಕೂ 
ಸಲ್ಲುವ ಮಾತು. `ನಾನು ನನ್ನ ಮಗುವಿಗೆ ಸರ್ವಸ್ವ 
ವಾಗಿದ್ದೇನೆ' ಎನ್ನುವ ಅರಿವೇ ಮೊದಲು ಮುಖ್ಯವಾಗಿ 
ತಾಯಿಗೆ ಇರಬೇಕು. ಎರಡನೆಯದಾಗಿ ಈ ಸೌಲಭ್ಯವನ್ನು 
ಬಳಸಿಕೊಂಡು ಮಗುವನ್ನು 'ತಿದ್ದುವ' ವಿವೇಕ 
ತಾಯಿಗಿರಬೇಕು. ಹೊಡೆಯುವ ಬಡಿಯುವ ಯಾವ 
ಶಿಕ್ಷೆಯ ಅಗತ್ಯವೂ ಈ ಹಂತಕ್ಕೆ ಬೇಡ. ದುರಂತವೆಂದರೆ 
ಅನೇಕ ತಾಯಂದಿರು ಮಗುವನ್ನು ತಿದ್ದುವುದು ಎ೦ದರೆ 
"ಅದರ ತಪ್ಪನ್ನು ಹುಡುಕುವುದು ಮತ್ತು ಶಿಕ್ಷಿಸುವುದು' 
ಎಂದುಕೊಂಡಿರುತ್ತಾರೆ. ನಾವೊಮ್ಮೆ ಸ್ಲಂ ಏರಿಯಾ 
` ಮಕ್ಕಳನ್ನು ಹಿಡಿದು ನಾಟಕವನ್ನು ಹೇಳಕೊಟ್ಟೆವು. ಪ್ರಾಕ್ಷಿಸಿಗೆ 
ಬರುವಾಗ ಗಂಡು ಮಕ್ಕಳು ಹೋಜನಲ್ಲ ಚಾಕು ಭ್ಲೇಡು 
ಇತ್ಯಾದಿಗಳನ್ನು ಇಟ್ಟುಕೊಂಡು ಬರುತ್ತಿದ್ದರು. ಎಲ್ಲರೂ 
ಆರರಿಂದ ಎಂಟುವರ್ಷದ ಒಳಗಿನವರು. “ಇದ್ಯಾಕ್ರೋ 
ಇದನ್ನ ತಂದಿದೀರಾ”? ಎಂದರೆ ಉತ್ತರ ಸರಳ! “ನಮ್ಮ 
ನಾನು ತಪ್ಪು ಮಾಡಿದ್ರೆ ಪರಕೇಅ ಬಡೀತ್ಯೆತೆ, ನನ್ನ ತಂಟೆಗೆ 
ಯಾರಾರ ಬಂದ್ರೆ ನಾನು ಚಾಕೂನೋ ಭ್ಲೇಡ್ನೋ 
ಹಾಕ್ತೀನ' ಮಕ್ಚಳಗೆ ಕ್ರೌರ್ಯದ ಮೂಲ ತಂದೆ 


೦ೊಜ್ಜನಿಂದಲೇ ಅಲ್ಲ, ಹತಾಶಳಾದ ದಿಕ್ಕುಕೆಟ್ಟ 
ತಾಯಿಯಿಂದಲೂ ಬರಬಹುದು!! 

ಹಿ೦ದೆ ಅಮೆರಿಕಾದ ಕಪ್ಪುಜನಾಂಗ ಜಳಯರ 
ಕ್ರೌರ್ಯವನ್ನೇ ಉಂಡು ಬೆಳೆದು, 'ಕ್ರೌಂರ್ಯುದ 
ವಾತಾವರಣದಲ್ಲ' ಕರಿಯರ ಏಳಗೆಗಾಗಿ ತನ್ನ 
ಬರವಣಿಗೆಯ ಮೂಲಕ ಶ್ರಮಿಸಿದ ಫ್ರಾಹ್‌ ಎಲೆನ್‌ 
ವ್ಯಾಟ್‌ ಕಿನ್ಸ್‌ ಹಾರ್ಪರ್‌ ಎನ್ನುವ ಲೇಖಕಿ, 18೨೨ರ 
ನವೆಂಬರ್‌ 15ರಂದು ಬೂಕರ್‌ ಸಾಹಿತ್ಯ ಸಮ್ಮೇಳನದಲ್ಲ 
ಮಾಡಿದ ಭಾಷಣದ ಕೆಲವು ಸಾಲುಗಳು' ಹೀಗಿವೆ “ ಪ್ರತಿ 
ತಾಂು೦ಮೂ ' ನಿಜವಾದ ಕಲಾವಿದೆ೦ಶಶಾಗಲಂ 
ಯತ್ನಿಸಬೇಕು. ಹಾಗೆಂದ ಮಾತ್ರಕ್ಕೇ ಅಕೆ ಚಿತ್ರಕಲಾವಿದೆ. 


`ಹಾಡುಗಾರ್ತಿ, ಕವಿ ಲೇಖಕಿ, ಶಿಲ್ಪ ಮತ್ತೇನೋ 


ಆಗಿರಬೇಕೆಂದು ನಾನಿಲ್ಲ ಹೇಳುತ್ತಿಲ್ಲ. ಮುಗ್ಧ ಮಕ್ಕಳ 
ಭಾವನೆ, ಚಿ೦ತನೆಗಳನ್ನು ರೂಪಿಸುವ ಕಲಾವಿದೆ 
ಯಾಗಬೇಕು. ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ. 
ಮನಸ್ಸು ಹತೋಟ ತಪ್ಪುವ ಅಗ್ನಿದಿವ್ಯದ ಗಳಗೆಗಳಲ್ಲ 
ತಾಯ ಕಅಸಿದ ಪಾಠ ಅವರನ್ನು ದೇವತೆಯಂತೆ 
ಮುನ್ನಡೆಸಬೇಕು. ಕಷ್ಟದ ಸಮಯದಲ್ಲ ಕವಚದಂತೆ 
ಕಾ೦ಖುಬೇಕು. ಉದಾತ್ತ ಗುರಿಗಳ ದಾರಿ೦ಉಲ್ಲ 
ಕೊಂಡೊಯ್ಯ್ಯಬೇಕು....... ತಾಯಿಯೊಬ್ಬಳ ತಯ್ತನದ 
ಹೊಣೆಗಾರಿಕೆ ರಾಣಿಯೊಬ್ಬಳು ಧರಿಸುವ, ಕರೀಟಕ್ಕಿಂತ 
ಅಮೂಲ್ಯವಾದುದು” (ಅನುವಾದ ಶ್ರೀಮತಿ ಎಂ.ಆರ್‌. 
ಕಮಲಾ, ಪುಸ್ತಕ "ಉತ್ತರ ನಕ್ಷತ್ರ') ಆಕೆ ಮುಂದುವರೆದು 
ಳೆ 'ಹೆಣ್ಣುಮಕ್ಸಳನ್ನು ಬೆಳೆಸುವ ಶುದ್ಧ 

ರಿಸರದಲ್ಲೇ ಅದೇ ಕಾಳಜಗಳ೦ದ ಗಂಡನ್ನೂ ಬೆಳೆಸಿ' 
ತತ ನನ್ನ ತಾಂ ಬದುಕಿನ ಪ್ರತಿ 
ಘಟ್ಟದಲ್ಲಯೂ ನನ್ನನ್ನು ಎಚ್ಚರಿಸುತ್ತಿದ್ದಳು ಎಂದು ಗಂಡು 
ಮಕ್ಕಳು ಹೇಳುವ೦ತಾಗಬೇಕು ಎನ್ನುವ ಆಶಯವನ್ನೂ 
ಪ್ರಕಟಸುತ್ತಾಳೆ. 

ಅರಿವುಳ್ಳ ತಾಯ್ತನದ ಬಣ್ಣೆ ಮಾತಾಡುವಾಗ 
ಆನುವಂಶಿಕ ನಡವಳಕೆಯ ಬಣ್ಣಿ ಮತ್ತು ಪರಿಸರದ 
ಪ್ರಭಾವದ ಬಣ್ಣೆಯೂ ಚಿಂತಿಸ ಬೇಕಾಗಿದೆ. ಸದಾ 
ಕುಡಿ೦ಯುವ, ರಾತ್ರಿ ಹಗಲೂ ಹೆಂಡತಿ೦ಶುನ್ನು 
ಹೊಡೆಯುವ, ಖಾಯುತೆರೆದರೆ ನಿರರ್ಗಳವಾಗಿ ಹೊಲಸು 
ಮಾತುಗಳನ್ನು ಉದುರಿಸುವ ಅಪ್ಪಂದಿರ ಗಂಡು ಮಕ್ಕಳು 
ಹೆಣ್ಣಿನ ಬಗ್ಗೆ ಯಾವ ಗೌರವವನ್ನು ಇಟ್ಟುಕೊಳ್ಳಬಲ್ಲರು? 
ಇಂಥವರಿಗೆ ತಾಯಿಯೂ ಅಷ್ಟೆ. ಬೇರೆ ಯಾರೇ 
ಹೆ೦ಗಸರಾದರೂ ಅಣ್ಣೆ.ತಮ್ಮ ಅಗತ್ಯಗಳನ್ನೂ ಪೂರೈಸಲೇ 
ಹುಟ್ಟರುವವರು. ಇಂಥ ಪರಿಸರದಲ್ಲ ತನ್ನ ಮಕ್ಕಳನ್ನು 
ಬೆಳೆಸಬೇಕಾದ ತಾಯಿಗೆ ಹೊರಗಿನಿಂದಲಾದರೂ 
ಸಂಪೂರ್ಣ ಭರವಸೆ ಸಿಕ್ಕಬೇಕಾಗುತ್ತದೆ. ಅಷ್ಟೇ ಅಲ್ಲ ಇಂಥ 
ಪರಿಸರದಲ್ಲೂ ಮಗನನ್ನು ಮಗನನ್ನು ಸರಿಯಾದ 
ದಾರಿಯಲ್ಲ ನಡೆಸಲು ಅವಳಗೆ ವಿಶೇಷವಾದ ಆತ್ಮಬಲ 


ಬೇಕಾಗುತ್ತದೆ. ಹ 


“ಕಸೂತಿ” ಜೊತೆಗೆ ಒಂದಿಷ್ಟು ಚೌಕಾಸಿ :- 


ಪರಂಪರೆಯಿಂದ ಮಹಿಳೆಯರ ಸ್ವಾಮ್ಯಕ್ಕೆ ಒಳಪಟ್ಟ 
ಒಂದು: ಕರಕುಶಲ ಕಲೆಯಾದ ಕಸೂತಿ, ಮಹಿಳೆಯರ 
ಸೃಜನಶೀಲ ಅಭಿವ್ಯಕ್ತಿ ಮತ್ತು ಕಲಾವಂತಿಕೆಗಳ ತಾಣವೂ 
ಹೌದು. ಪ್ರಧಾನ ಸಂಸ್ಥೃತಿಯ ಶಿಷ್ಟಕಲೆಗಳ ಶ್ರೇಣಿಯಲ್ಲ 
ನಿರ್ಲಕ್ಷ್ಯಕ್ಕೆ ಒಳಗಾಗುವ ಕಸೂತಿ ಕಲೆಯೇ ಜೀವನಕ್ಕೆ 
ಆಧಾರವಾಗಿರುವ ದುಡಿಮೆಗಾರರ ಸಮುದಾಯಗಳು 
ಬಹುಶಃ ಭಾರತದ ಎಲ್ಲ ಪ್ರಾಂತಗಳಲ್ಲೂ ಇವೆ. 
ಗೃಹೋದ್ಯೆಮದ ಕ್ಷೇತ್ರಗಳಲ್ಲ ಒಂದಾಗಿ ಕಸೂತಿ ಇಂದಿನ 
ಜಾಗತೀಕರಣದ ಪ್ರಕ್ರಿಯೆಯಲ್ಲ ವಿಶ್ವ ಮಾರುಕಟ್ಟೆಯಲ್ಲ 
ಹಾಗಕ್ಕಾಗಿ ಪೈಹೋಟಸುತ್ತಿದೆ. ಹಾಗತೀಕರಣಕ್ಷೆ ಪ್ರತಿ 
ರೋಧವನ್ನು ಒಡ್ಡುವ ದೇಶೀ ಸಾಂಸ್ಕೃತಿಕ ನೆಲೆಗಳನ್ನು 
ಮೇಲೆತ್ತಿ ಜಡಿಷ ಪ್ರಕ್ರಿಯೆಯೂ ಇಂದು ಅರ್ಥ ಪಡೆ 
ಯುತ್ತಿದೆ. ಅದೇ ರೀತಿ ಮಹಿಳೆಯರ ದಮನಿತ ಅನುಭವ, 
ಕಲೆ, ಸ೦ಸ್ಥ ತಿಗಳನ್ನು ಮುಖ್ಯವಾಹಿನಿಗೆ ತಂದು 
ಸಂಕಥನಕ್ಕೆ ಸ್ಯ ಮಾಡುವುದೂ ಇಂದಿನ ಸಾ೦ಸ್ಥ ಶಿಕ 
ಕ್ಷೇತ್ರಹ ಮುಖ್ಯ ವಿದ್ಯಮಾನಗಳಲ್ಲೊಂದು. 


ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲ ಸಂಪಾದಕಿ ಉಷಾ 
ಅವರ ಚೊಚ್ಚಲ ಕಾದಂಬರಿಯಾದ “ಕಸೂತಿ” ಒಂದು 
ವಿಶಿಷ್ಟ ರೀತಿಯ ಮಹಿಳಾ ಪ್ರಜ್ಞೆಯ ಮೂಲಕವಾಗಿ ಕಳೆದ 
ಒ೦ದು ಶತಮಾನದ ಚರಿತ್ರೆಯನ್ನು,” ಸಮಾಜದ ಒಂದು 
ಚಿಕ್ಕ ಗುಂಪಿನ ಮಹಿಳೆಯರ ಅನುಭವಗಳ ಮೂಲಕ 
ಮರುಶೋಧಿಸುವ ನಮ್ರ ಯತ್ನವೆ೦ಂದು ಓದಲು 
ಸಾಧ್ಯವಿದೆ. ಸ್ಥೂಲವಾಗಿ 'ಹೇತುವುದಾದರೆ ಮೂರು 
ಚಲಿ ರಾರ ಮಹಿಳೆಯರ ಜೀವನಾನುಭವಗಳ 
ಕಥನದ ಮೂಲಕ ಆ ವ್ಯಕ್ತಿಗಳಲ್ಲ ಒಬ್ಬೊಬ್ಬರಲ್ಲೂ ಇರುವ 
ವಿಶಿಷ್ಟವಾದ ಚೈತನ್ಯ, ಶಕ್ತಿ ಸಾಮರ್ಥ್ಯಗಳನ್ನು 
ಅನಾವರಣಗೊಳಸುವ ಪ್ರಯತ್ನ ಇಲ್ಲದೆ. ಇವರಾರೂ 
ಚರಿತ್ರೆಯ ಸನಿಮರ್ಮಾಪಕರಲ್ಲ. ಬಲಾ ದೇಶವಿಡೀ 
ಸಾಂಸ್ಕೃತಿಕವಾಗಿ ಸ್ಥಿತ್ಯಂತರಕ್ಕೆ ಒಳಗಾಗು ತ್ತಿರುವಾಗ, 
ಹಳ್ಳಿಗಳ ಸಾಂಪ್ರದಾಯಿಕ ಸ್ಥಿರ ಬದುಕಿನಿಂದ ಹೊರ 
ಜಗತ್ತಿಗೆ ಬಂದು ಅಲ್ಲನ ಐದಲಾದ ಬದುಕಿನ ವಿಧಾನಗಳಗೆ 
ಹೊಂದಿಕೊಳ್ಳುತ್ತಾ ತಮ್ಮ ಬದುಕನ್ನು ಕಟ್ಟಕೊಳ್ಳುವ 
ಸಾವರಾನ್ಯತಿ ಸಾವತಾನ್ಯ ಹೆಣ್ಣುಗಳೇ ಇವರಲ್ಲ 
ಹೆಚ್ಚಾಗಿದ್ದಾರೆ. ಈ ಮಹಿಳೆಯರ ಜೀವಂತಿಕೆ, ಜೀವನ 
ಸರಳತೆ ಇವರ ಪ್ರತಿಭಾ ಕಲಾ ಸೃಷ್ಟಿಯೆಲ್ಲಕ್ಲೂ “ಕಸೂತಿ” 
ಒ೦ದು ಸಂಕೇತವಾಗಿದೆ. ಮಹಿಳೆಯರ ನಿಟ್ಟನಿ೦ದಲೇ 
ಬದುಕಿನ ದರ್ಶನವೊಂದನ್ನು ಧ್ವನಿಸುವ ಯತ್ನವಾಗಿ 
ಅವರ ಅಭವ್ಯಕ್ತಿಗೆ ಕಸೂತಿಗೆ" ಒಂದು ಮಾನ್ಯತೆಯನ್ನು 


. ಘನತೆಯನ್ನು ದೊರಕಿಸುವ ಆಶಯದಿ೦ದ ಬಹುಶಃ ಉಷಾ 


ಈ ಹೆಸರನ್ನು ಆಯ್ದುಕೊಂಡಿರುತ್ತಾರೆ ಎಂದು ಸಾನು 
ಭಾವಿಸಿದ್ದೇನೆ... 


- ಡಾ ॥ ಬಿ.ಎನ್‌.ಸುಮಿತ್ರಾಬಾಯಿ 


ಕಸೂತಿಯನ್ನು ಒಂದು ರೂಪಕವಾಗಿ ಬೆಳೆಸಲು 
ಉಷಾ ಅವರು ಕೃತಿಯಲ್ಲ ಸಾಕಷ್ಟು ಲೆಕ್ಕಾಚಾರದಿ೦ದ 
ಪ್ರಯತ್ನಮಾಡಿರುವುದನ್ನು ಕಾಣಬಹುದು. ಕಾದ೦ಬರಿಯ 
ಆರಂಭಕ್ಕೆ ಮೊದಲು ಮುದ್ರಿತವಾಗಿರುವ ಶಿಶುನಾಳ 
ಪರೀಷರ ತತ್ವಪದ “ಸೂಜಯ ಹಾಡು” ಜಗತ್ತನ್ನೇ 
ಹೊಲಯ ಬಲ್ಲ ಶಕ್ತಿಯಾದ ಸೂಜಯ ಬಣ್ಣೆ ಆಧ್ಯಾತ್ಮಿಕ 
ವಾಗಿ ಮಾತನಾಡುತ್ತದೆ. ಆ ಸೂಜಯ ಪ್ರತಿಮೆಯನ್ನು 
ಕಲಾಸೃಷ್ಟಿಯ ಒಂದು ಅರ್ಥದಲ್ಲ ತಮ್ಮದಾಗಿಸಿಕೊಳ್ಳುವ 
ಲೇಖಕಿ ಸೂಜಯೊಂದರ ಕಥೆಯಿಂದಲೇ ಕಾದಂಬರಿ 
ಯನ್ನು ಆರಂಭಸಿ, ನಂತರ ಅದಕ್ಕೆ “ಕಸೂತಿ ಡಜ್ಜ” ಯು 
ಪ್ರಾಪ್ತವಾಗುವ ಪ್ರಸಂಗವನ್ನು ಜೋಡಿಸುತ್ತಾರೆ. ಆ 
“ಕಸೂತಿಡಜ್ಜ' ೦. ಒಡತಿಯ ಬದುಕಲ್ಲ ಅದು ಕರ 
ಕೌಶಲದ ಪ್ರಯತ್ನಗಳಗೆ ಸಾಧನವಾಗುತ್ತದೆ. ಮುಂದೆ 
ಹೀಳಗೆಯಂ೦ದ ಪೀಳಗೆಗೆ ರವಾನೆಯಾಗುತ್ತಾ ಕೊನೆಗೆ 
ಮೂರನೆಯ ಪೀಳಗೆಯ ವಿದ್ಯಾಳಗೆ ಸ್ವಯಂ ಉದ್ಯೋಗದ 
ದಾರಿಯನ್ನು ಕಂಡುಕೊಳ್ಳಲು ಪ್ರೇರಣೆ ನೀಡುತ್ತದೆ. 
ಕೃತಿಯ ಉದ್ದಕ್ಕೂ ಕಸೂತಿ ಸೂಜಯನ್ನು ಉಲ್ಲೇಖಸುವ 
ಅನೇಕ ಸಂದರ್ಭ ಗಳನ್ನು ಕಾಣಬಹುದು. ಕಾದ೦ಬರಿಯ 
ಕೊನೆಗೆ ಲೇಖಕ ತಾನೇ ಆ ಸೂಜಯೆಂದು ವಾಚ್ಯ 
ವಾಗಿಯೂ ಹೇಳುತ್ತಾರೆ. 


ಇಷ್ಟೆಲ್ಲ ಎಚ್ಚರಿಕೆಯಿಂದ ಈ ಸೂಜ, ಕಸೂತಿಗಳ 
ಪ್ರತಿಮೆ, ರೂಪಕಗಳನ್ನು ಬೆಳೆಸಲಾಗಿದ್ದರೂ ಈ ರೂಪಕವು 
ಕಸೂತಿ ಕಲೆಗಾರರೂ, ಅದರ ಉತ್ಪಾದನೆಯ ದುಡಿಮೆ 
ಗಾರರೂ ಆದಂಥ ಮಹಿಳೆಯರನ್ನೇನೂ ಮುಟ್ಟಲಾರದು. 
ಹಾಗೆಯೇ ಕಲಾತ್ಮಕ ಅಭಿವ್ಯಕ್ತಿಗಾಗಿ ಕಸೂತಿಯನ್ನೇ 
ಉಸಿರಾಗಿಸಿಕೊ೦ಡ ಕಲಾವಿದೆಯರಾದ ಬಂಗಲೆ 
ಸೃಜನಶೀಲ ನೆಲೆಗಳ ಉತ್ಸಟ ಶೋಧನೆಗೂ ಇಲ್ಲ 
ಹಾಗವಿಲ್ಲ. ಹಾಗಿದ್ದ ಮೇಲೆ ಬರೀ “ಕಸೂತಿ” ಎಂಬ ಪದ 
ವೊಂದನ್ನೇ ಧ್ಯಾನಿಸಿದಾಗ ಮನದಲ್ಲ ಹೊಮ್ಮ ಬಹುದಾದ 
ಬಹುಸ್ತರೀಯ ಅರ್ಥ ಸಾಧ್ಯತೆಗಳತ್ತ ಹುಡುಕಾಟವನ್ನು 
ಚಟ್ಟು ಲೇಖಕಿಯೇ ಕಾದಂಬರಿಯ ಕೊನೆಗೆ ನಮಗೆ 
ಒದಗಿಸುವ ದಿಕ್ಸೂಚಿಂಕೊ೦ದನ್ನೇ ಅನುಸರಿಸದಲ್ಲ 
ಕೃತಿಯ ಅರ್ಥ, ಆಶಯಗಳು ಸುಲಭವಾಗಿ ವಿಶದ 
ವಾಗಬಲ್ಲವು. ಕಾದಂಬರಿಯ ಕನಯ ಬರುವ ಈ 
ಪ್ಯಾರಾವನ್ನು ನೋಡಬಹುದು. . ಮತ್ತೊಮ್ಮೆ ಈ 
ಕಥೆಯ ಲೋಕದ ಬಾಗಿಲುಗಳು ಇನ್ನಾವುದೋ x 
ಸೂಜಗೆ ತೆರೆಯಬಹುದು. ಮದುವೆ ಮನೆಯಲ್ಲೋ 
ಜಟಕಾದಲ್ಲೋ ರಿಕ್ಲಾದಲ್ಲೋ ಕಾರಿನಲ್ಲೋ ಸಣ್ಣ ಸೂಜ 
ಯೊಂದು ತೂಕಡಿಸುವಾಗ ಸೀರೆ ಬದಲಾಯಿಸುವ 
ಸರಭರ ಸದ್ದುಗಳ ನಡುವೆ ಹೊಸ ಮದುವಣಗಿತ್ತಿಯರ 
ಪಿಸುಮಾತು, ಕನ್ನೆಯ ಕಳವಳ, ಕಣ್ಣೀರು. ಅಜ್ಜಿಯರ 


p 


ಸಾಂತ್ಸನ, ನಿಶ್ಚಬ್ಧ ಮಧ್ಯಾನಗಳಲ್ಲ. ಜಗುಅ ಕಟ್ಟೆಯ ಮೇಲೆ 
ಕೂತ ವೃದ್ಧೆಯರ ಅತ್ಮೀಯ ಮಾತುಕತೆ, ನೆನಪಿನ 
ಬುತ್ತಿಗಳು ಕಾಡುಹರಟೆ, ಮೂಢಪ್ರಸ೦ಗ ಎಂದು 
ಕರೆಯಲಾಗುವ ಸಂಗತಿಗಳು ಪಂಚರಂಗಿ ಸೂಜಯ 
ಕಣ್ಣಲ್ಲಿ ತೂರಿ ಅನಂತದ ವಿಸ್ತಾರವನ್ನು ಕಸೂತಿ 
ಮಾಡುತ್ತವೆ...” 


ದಿನನಿತ್ಯದ ಬದುಕಲ್ಲ ಅರ್ಥ ಹೀನವೆಂದು, ಸಹಜ 
ವೆ೦ದು ಯಾರ ಗಮನಕ್ಕೂ ಖಾರದ ಸನ್ನಿವೇಶಗಳೇ ಹೇಗೆ 
ಸಂವೇದನಾಶೀಲ ಮನದ ಕಣ್ಣಿಗೆ ಬಣ್ಣ ಬಣ್ಣದ ಆಕಾರ 
ಕಟ್ಟಲು ಮೂಲದ್ರವ್ಯ ಆಗಬಲ್ಲವು ಎಂದು ಹೇಳುವ 
ಮೂಲಕ ಉಷಾ ಈ ಕಾದಂಬರಿಯ ಸೃಷ್ಟಿಯಲ್ಲನ ತನ್ನ 
ನಿಲುವನ್ನೂ ಸ್ಪಷ್ಟಪಡಿಸುತ್ತಾರೆ. ತುಂಬ ಭಾವದ ಭಾರವುಳ್ಳ 
'ಪಂಚರಂಗಿ' ತನ "ಅನಂತದ ಏವಿಸ್ತಾರ' ದಂಥ ಪದಗಳು 


ಇಲ್ಲಿದ್ದರೂ ಪ್ರಸ್ತುತ ಕೃತಿಯ ಸಾಪೇಕ್ಷವೂ ಪರಿಮಿತವೂ 


ಆದ ಅರ್ಥದಲ್ಲ ವರಾತ್ರ ನಮ್ಮು ಕಲ್ಪನೆಂಶುನ್ನು 
ಪ್ರಚೋದಿಸುವುದಿಲ್ಲವೆ ಎ೦ಬ ಅನುಮಾನ ನನಗಿದೆ. ಈ 
ಚರ್ಚೆಯಲ್ಲ ಈ ಮೊದಲೇ “ಕಸೂತಿ” ಶಬ್ದದ ಅನ್ಯ 
ರೂಪದ ಅರ್ಥ ಸಾಧ್ಯತೆಗಳ ಬಗ್ಗೆ ನಾನು ಸೂಚಿಸಿದ್ದೇನೆ. 
ಬಹಳ ವಿಶಾಲವಾಗಿ ನಮ್ಮ ನಾಡಿನ ಮಹಿಳೆಂಯರ 


ಸೃಷ್ಟಿಶೀಲತೆ ಹಾಗೂ ಫಲವೆಂಬಂಥ ನೆಲೆಯನ್ನು ಈ. 


ಕಸೂತಿ ಸ್ಪರ್ಶಿಸುವುದಿಲ್ಲ. ಇಲ್ಲ ಹೇಳರುವ ಕಸೂತಿ ಒ೦ದು 
ಕಾಲದಲ್ಲ ಸಮಾಜದ ಮೇಲ್ಜಾತಿಯ,” ಮಧ್ಯಮವರ್ಗದ 
ಹೆಣ್ಣು ಮಕ್ಕಳು ಮದುವೆಯಾಗುವವರೆಗೂ ಕಾಲಯಾಪನೆ 
ಮಾಡಲು ಕಲಅಯುತ್ತಿದ್ದ ಹಾಡು, ಹಸೆ, ಹಾರ್ಮೋನಿಯಂ 
ಗಳ ಸಾಲಗೆ ಸೇರಿದ್ದು. ತತ್ನಾಅ6ನವಾಗಿ ಬೆಳೆಸಿಕೊಂಡ 
ಈ ಕರಕೌಶಲ್ಯ ಮುಂದೆ ಹವ್ಯಾಸವಾಗಬೇಕಾದರೆ ಅವರ 
ಬದುಕಲ್ಲ ಇರಬಹುದು, ಇಲ್ಲದೆಯೂ ಇರಬಹುದು. ಅದೇ 
ಅವರ ಬದುಕಲ್ಲ. ಉಷಾ ಕಾದಂಬರಿಯ ಸರಸ್ಪತಿ ಪ್ರತ: 
ಇದೇ ಅರ್ಥಕ್ಕೆ ಒಬ್ಬ ಪ್ರತಿನಿದಿ೦ಯಾಗಿರುವುದನ್ನು 
ಕಾಣಬಹುದು. ಇಲ್ಲ ಕಾದಂಬರಿಗಾರಿಕೆ ಕೂಡ ಒಂದು 
ರೀತಿಯ ಸೃಜನಶೀಲ ಹವ್ಯಾಸ ಅಥವಾ ಪ್ರಯೋಗದ 
ರೀತಿಯಲ್ಲೇ ಉಳದಂತೆಸಿಸುತ್ತದೆ. ಈ ಅನುಮಾನ 
ಗಳದ್ದರೂ ನನ್ನ ಓದಿನಲ್ಲ ಕಂಡುಕೊಂಡ ಇತರ ಇತ್ಯಾತ್ಕಕ 
ಅಂಶಗಳ ಖಗ್ಗೆ ಇಲ್ಲ ಹೇಳಲೇ ಬೇಕು. 
ಮೊದಲನೆಯದಾಗಿ ಇಪ್ಪತ್ತನೆಯ ಶತಮಾನದ 
ಆದಿಯಿ೦ದ ಕೊನೆಯ ದಶಕದವರೆಗಿನ ನಮ್ಮ ನಾಡಿನ 
ಸಾಂಸ್ಕೃತಿಕ ಸ್ಥಿತ್ಯಂತರಗಳನ್ನು ತೀರಾಸಾಮಾನ್ಯರಾದ 
ಜನರ ಜೀವನದ ದೃಷ್ಟಿ ಕೋನದಿಂದ ಅವಲೋಕಿಸುವ 
ಯತ್ಮ್ನವೆಂದು ಈ ಕಾದ೦ಬರಿಂಯನ್ನು ನೋಡಲು 
ಸಾಧ್ಯವಿದೆ. ಇಂಥ ವಿಷಯವನ್ನು ಕನ್ನಡ ಕಾದಂಬರಿ 
ಪ್ರಕಾರದಲ್ಲಿ ಸಮೃದ್ಧವಾಗಿ ಹ ಆದರೆ ಅನ್ಯ 
ಸಂಸ್ಕೃತಿ ಯೊಂದಿಗೆ ನೇರವಾಗಿ ಘರ್ಷಣೆಗೆ ತೊಡಗಿ 
ದವರು, ಚಳುವಳಗಾರರು, ಸಮಾಜ ಸುಧಾರಕರು, 


ಗಾಂಧೀ ವಾದಿಗಳು, ಸ್ವಾತಂತ್ರ್ಯ ಆ೦ದೋಲನಕಾರರನ್ನು 


ಕೇಂದ್ರವಾಗಿ ಇಟ್ಟುಕೊಳ್ಳುವ ಕೃತಿಗಳ ರೀತಿಯೇ ಬೇರೆ. 
ಅಲ್ಲೆಲ್ಲ ಸಮಾಜ, ಮೌಲ್ಯ, ಪರಿವರ್ತನೆ, ಪ್ರಗತಿಗಳ 
ನಿರ್ಮಾತೃಗಳ ದೃಷ್ಟಿಯಿಂದ ಬದುಕಿಗೆ ಅರ್ಥಹಚ್ಚುವ 
ಯತ್ನವಿರುತ್ತದೆ. ಆದರೆ ಇಲ್ಲ ಆ ಎಲ್ಲಾ ಪ್ರಬಲವಾದ 
ಇತಿಹಾಸವನ್ನೇ ಬದಿಗೆ ಇಟ್ಟು. ಅದ್ಯಾವುದರಲ್ಲೂ 
ತೊಡಗಿರದ ಸ ತಮ್ಮ ಪಾಡಿಗೆ ತಾವು ಬದುಕಿರುವವರ 
ಅನುಭವವೇ ಮುಖ್ಯವಾಗಿರುವಾಗ ಬದಿಗೆ ಸರಿದ ಚರಿತ್ರೆ 
ಎಲ್ಲೋ ದೂರದ ಧ್ವನಿಯಂತೆ ಕೇಳಸುತ್ತದೆ. ಉದಾಹರಣೆಗೆ 
ಮೂರ್ತಿ ಎಂಬ ಗಾಂಧಿವಾದಿ ಕ್ರಾಂತಿಕಾರಿಯ ಬಗ್ಗೆ ಇಲ್ಲನ 
ನಿರೂಪಣೆ ಹೀಗಿದೆ. 


"ನಂಜುಂಡ ಅಮಲ್ಲಾರನಾಗಿ ಡಿಪ್ಪಿ ಸಾಹೇಬನಾದ, 
ಸ್ವಾಮಿ ಮೊದಲು ಮೋ ರಾಗಿದ್ದ ಆ ಮೇಲೆ 
ಹೆಡ್‌ಮೇಷ್ಟರಾಗಿ ಆ ಮೇಲೆ ಸ್ಕೂಲು ಇನ್ಸ್‌ಪೆಕ್ಷರ್‌ರಾದ, 
ಇದ್ಯಾವುದೂ ಆಗದೆ ಬ.ಎ. ಓದುವಾಗಲೇ ಕಾಲೇಜು 
ಜಟ್ಟು ಅದ್ಯಾವುದೊ ರಾಷ್ಟೀಯ ವಿದ್ಯಾಶಾಲೆಯೊ€ 
ಸುಡುಗಾಡು ವಿದ್ಯಾಶಾಲೆಯೋ ಅದರಲ್ಲ ನೂಲುವುದು, 
ನೇಯುವುದು, ಓದುವುದು ಕಅಸುತ್ತ ಖಾದಿಬಟ್ಟೆ 
ಹಾಕಿಕೊಂಡು ಪುಂಡ ಪೋಕರಿಗಳ ಜೊತೆ ಅಲೆಯುತ್ತ 
ಲಕ್ನೋ, ಹೈದರಾಬಾದ್‌, ನಾಗಪುರ, ದೆಹಅ ಎಂದು 
ತಿರುಗುತ್ತ ಐವತ್ತು ರೂಪಾಯ ಸಂಬಳ ತಂದು 
ತಿಂಗಳಗೊಂದು ಸಾರಿ ಹೆಂಡತಿಯ ಕೈಅಕೊಟ್ಟು ವಾರಕ್ಕೆ 
ನಾಲ್ಕುಜನ ಗಡ್ಡ ಜಟ್ಟ ಖಾದಿ ಜುಬ್ಜದ ಪೋಲಅಗಳನ್ನು 
ಕರೆದುಕೊಂಡು ನಿಂದು ಅವರಿಗೆ ೬% ವಾರ ಆಜ 
ಮಾಡಿ ಹಾಕುವಂತೆ ಹೇಳುವ ಈ ಮನೆಹಾಳ ಮೂರ್ತಿ 
ಯನ್ನು ಘನ ಸರ್ಕಾರದ ಸೇವೆಯಲ್ಲರುವ ಪನ್ನೇರಳೆಯ 
ಶ್ಯಾನುಭೋಗರು ಮ ರಾ। ಕೃಷ್ಣಮೂರ್ತಿ ಗಳೂ, 
ಹಸಾಜಕಲ್ಲನ ಪಟೇಲರಾಗಿ ಹೊಸದಾಗಿ ಅಭಷಿಕ್ತರಾಗಿರುವ 
ಮಃ। ರಾ। ಚನ್ನಕೇಶವ ರಾಯರೂ ಸಹಮತದಿಂದ ಒಟ್ಣಗೆ 
ಬಹಿಷ್ಕರಿಸಿದ್ದಾರೆ”. 

ಜ್ರಟಷರ ಆಡಳತದಡಿಂರುಲ್ಲ ಸ್ವಂತದ ಬೇಳೆ 
ಖೇಯುಸಿಕೊಂಡ, ಅವರ ಪರವಾಗಿಯೇ ಉಳದ, ಅಥವಾ 
ವಿರೋಧಿಸಿದರೆ ತಮಗೇ ಅಪಾಯವೆಂಬ ವ್ಯಾವಹಾರಿಕ 
ಜಾಣ್ಮೆಯಿ೦ದ ಬದುಕಿದ ಜನರೇ ಬಹುಸಂಖ್ಯಾತರಾಗಿ 


ಅಂದಿನ ಬದುಕನ್ನು ನಡೆಸುತ್ತಿದ್ದ ರೀತಿಗೆ ಇದು : 


ಕ್‌ನ್ನಡಿಂಶಾಗಿದೆ. ಚರಿತ್ರೆಂಯ೦ದರೆ' ಇಲ್ಲ ಬರೀ 
ಗಾಂಧಿಯದೂ ಅಲ್ಲ, ಗಾ೦ಧಿವಾದಿಗಳದೂ ಅಲ್ಲ. ಇಡೀ 
ದೇಶದ ಗುಲಾಮ ಜನರದ್ದೂ ಎಂಬುದನ್ನು ಉಷಾ 
ಹೇಳುವಂತೆಸಿಸುತ್ತದೆ. 


ಮೈಸೂರಿನ ಆಳರಸರ ವೈಭವದ ದಿನಗಳು 
ಮುಗಿಯುತ್ತಾ ಬರತೊಡಗಿದ ಅವಧಿಯಲ್ಲ ಅವರ 
ನೆರಳಲ್ಲೇ ಬದುಕಿದ್ದ ಅಗ್ರಹಾರದ ಮಹಿಳೆಂಖುರು 
ಅರಮನೆಯ ರಾಣಿ ವಾಸದವರೊಂದಿಗೆ ಬೆಳೆಸಿಕೊಂಡ 


4 


(1 


ಒಂದು ರೀತಿಯ ಸ್ನೇಹದ ಮೂಲಕ ಆ ಅರಸಿನವರ 
ಅಂದಿನ ಬದುಕಿನ ಒಳನೋಟವೂ ಇಲ್ಲ ಸಿಗುತ್ತದೆ. 
ಮುಖ್ಯವಾಗಿ ಲಾಯರು ಸುಬ್ಬರಾಜ ಅರಸರನ್ನು ದತ್ತು 
ತೆಗೆದುಕೊಂಡಿದ್ದ ತಂದೆ ತಾಯಿಗಳಾದ ನರಸಿಂಹರಾಜೇ 
ಅರಸರು ಮತ್ತು ದೇವಾಜಮ್ಯಣ್ಣಿಯವರ ಕಾಲ ಮುಗಿದಿದೆ. 
ಹಳೆಯ ಅರಸೊತ್ತಿಗೆಯ ಆಡಂಬರ, ಐಷಾರಾಮಗಳೆಲ್ಲ 
ಮುಗಿಯುತ್ತ ಬಂದ ಸಂದರ್ಭದಲ್ಲ ಅರಸರ ಆಸ್ತಿಯ 
ದುಡ್ಲಿನಿಂದು ಒಂದು ಟ್ರಸ್ಟ್‌ ಮಾಡಿ. ಅವರಿಗೆ ಸೇರಿದ್ದ 
ಮನೆಗಳನ್ನೆಲ್ಲ ಮಾರಿ ಹಾಕಿ, ಹೊಸದಾದ ಸ್ವಂತ ಮನೆ 
ಕಟ್ಟಸಿಕೊ೦ಂಡು ಶ್ರೀಮಂತರ ಪರವಾದ ವಕೀಅಕೆಯ ವೃತ್ತಿ 
ಹಿಡಿದು ಬದುಕುವ ಚಿತ್ರವೂ ಈ ಚರಿತ್ರೆಯಲ್ಲದೆ. 
ಶಾನುಭೋಗರು, ಡಿಪ್ಪಿ ಸಾಹೇಖರು ಸ್ಥೂಲು 
ಇನ್ಸ್‌ಫೆಕ್ಟರುಗಳು, ಗುಮಾಸ್ತೆಗಳ ಐದಿಯಲ್ಲ ಇವರ ಚಿತ್ರವೂ 
ಸಲ್ಲುತ್ತದೆ. ಇಂಥವರ ಮಗ್ಗುಲಲ್ಲೇ "ತನಗಿನ್ನು ಸರ್ಕಾರದ 
ತಾಪೇದಾರಿ ಖೇಡ ! ಎ೦ದು ಮಂಡ್ಯದಲ್ಲ ಹೆಡ್‌ಮಾಸ್ಟರ್‌ 
ರಂಗರಾಂತುನೊಡನೆ ಜಗಳ ಮಾಡಿಕೊಂಡು 
ರಾಜನಾಮೆಕೊಟ್ಟು' ಮೈಸೂರಿನ ಬಂದು ಹೊಸ ಮನೆ 
ಕಟ್ಟಸಿಕೊಂಡ ವೆಂಕಣ್ಣಯ್ಯ ಸ್ವತಂತ್ರವಾದ ಎಲ್ಲಾ 
ಉಪಕರಣಗಳ೦ದ ಕೂಡಿದ, ಸುಸಜ್ಜತವಾದ ಲಲ 
ಇರುವ೦ಥ ಟ್ಯುಟೋರಿಯಲ್‌ ಕಾಲೇಜನ್ನು 

ನಿಜವಾಗಿ ವಿದ್ಯಾದಾನಡಿಂದ ಸಾಹಿತ 
ಉಪಕಾರಕವಾಗಿ ಬದುಕುವ ಚಿತ್ರವೂ ಇಲ್ಲದೆ. 


ದೇಶಕ್ಕೆ ಸ್ವಾತಂತ್ರ್ಯ ಬಂದ ಆ ಪ್ರಧಾನ ಚರಿತ್ರೆ ಈ 
ಕೃತಿಯಲ್ಲ ತೀರಾ ಗೌಣ, ಆದರೆ ಶಿಕ್ಷಣದ ಮೂಲಕವಾಗಿ 
ನಾಡಿನ ಹೆಣ್ಣು ಮಕ್ಕಳ ವ್ಯಕ್ತಿತ್ವ. ಪ್ರಜ್ಞೆಗಳಲ್ಲ ಆದ 
ವಿಕಾಸವನ್ನೂ, ಅವರು "ಸಾಧಿಸಿದ ಪ್ರಗತಿಯನ್ನೂ ಕೃತಿಯ 
ಉದ್ದಕ್ಕೂ ನಿರೂಪಿಸುತ್ತಾ ಉಷಾ. 

ಸೈದ್‌ನ ಓರಿಯೆಂಟಅಸಂ೦ ಪ್ರಭಾವದಿಂದ ಕನ್ನಡ 
ದಲ್ಲೂ ವಸಾಹತ್ತೋತ್ತರ ಚಿ೦ತನೆಗಳಗೆ ನಿರ್ಧಿಷ್ಟ 
ಲಕ್ಷಣವೊ೦ದು ಬಂದಿತಲ್ಲ. 19-2೦ ನೆಯ ಶತಮಾನ 
ಗಳ ಸಂಧಿಕಾಲದಲ್ಲ ಇಂಡಿಯಾದಲ್ಲಿ ಆದಂಥ ಎಲ್ಲ 

ಸ್ಥಿತ್ಯುಂತರಗಳನ್ನೂ. ಅವುಗಳ ಮೂಲದಲ್ಲದ್ದ ಸ ಸಾಮಾಜ 
ಸುಧಾರಣಾ ಚಳವಳಗಳನ್ನೂ ಸಮ್ರಾಜ್ಯ ಶಾಹಿಂಯ 
ಸ್ವಹಿತಾಸಕ್ತಿಪ್ರೇರಿತವೆಂದೇ ಹೆನೀಡುವ. ಅಳೆಯುವ 
ವಿಚಾರಧಾರೆ ಅದು. ಅನಂತರ ಜಾಗತೀಕರಣಕ್ಕೆ 
ಪ್ರತಿರೋಧವನ್ನು ಒಡ್ಡಲು ಸ್ವಸಂಸ್ಕೃತಿಯನ್ನು - ಅದರ 


ಬಹುರೂಪಗಳಲ್ಲ ವಿಶೇಷೀಕರಿಸಿ ಎತ್ತಿಹಿಡಿವ ಯತ್ನಗಳು. 


ಹೆಚ್ಚು ಪ್ರಾಮುಖ್ಯ ಪಡೆದವು. ಉಷಾ ಅವರ ಕಸೂತಿ” 
ಯನ್ನು ನೋಡಿದಾಗ ಅವರು ಸ್ತ್ರೀಶಿಕ್ಷಣದ ಸಂಬಂಧವಾಗಿ 
ಆ ಅಪಧಿಯಲ್ಲ ನಡೆದ ಬೆಳವಣಿಗೆಗಳನ್ನು ಸ್ತ್ರೀಪ್ರಗತಿಯ 
ಇತಿಹಾಸ ಎಂದೇ ನೋಡಿರುವಂತೆ 'ತೋಯತ್ರದೆ. 
ಸಮಾಜದ ಕೆಳಜಾತಿ ವರ್ಗಗಳ ಸ್ತ್ರೀಯರ ಬೇರೆ ಬೇರೆ 
ಸ್ತರಗಳ ನಿರಕ್ಷರತೆ, ಅಜ್ಞಾನ, ಬಡತನ ಮುಂತಾದ 
ಯಾವುದನ್ನೂ 'ಕಾದಂಬರಿಯ ವಿಷಯವು ಒಳಗೊಳ್ಳದೇ 


ಇರುವುದರಿಂದ ಮೇಲು ಜಾತಿಗಳ ವಿಶೇಷವಾಗಿ ಬ್ರಾಹ್ಮಣ, 
ಕ್ಷತ್ರಿಯರ ಶ್ರೀಮಂತ ಹಾಗೂ ಮಧ್ಯಮ ವರ್ಗಗಳನ್ನು 
ಮಾತ್ರ ಈ ಕೃತಿ ಚರ್ಚೆಗೆ ತರುವುದರಿ೦ದಲೂ ಶಿಕ್ಷಣ - 
ಸ್ವೀಪ್ರಗತಿ ಎಂಬ ಸಮೀಕರಣಕ್ಕೆ ಇಲ್ಲ ಸುಭವಾಗಿ ಅವಕಾಶ 
ದೊರೆತಿದೆ. 

ಇಡೀ ಕಾದಂಬರಿಯ ಮಹಿಳಾನುಭವಗಳ ಚಲನೆ 
ಯನ್ನೇ ಆಜ್ಞಾನದಿಂದ ಜ್ಞಾನದತ್ತ ಸಾಗುವ “ತಮಸೋ 
ಮಾ ಜ್ಯೋತಿರ್ಗಮಯ' ಎಂಬ ಮೊರೆಯ ಪ್ರಕ್ರಿಯೆ 
ಯೆಂದೂ ಓದಲು ಸಾಧ್ಯ ವಿದೆ. ಪಶ್ಚಿಮದ ಸಾಂಸ್ಕೃತಿಕ 
ಸಾಥನೆ”ಗಳ ಸ್ಪರ್ಶ, bot pod ಸ್ತ್ರೀಯರ ಅರಿವಿನ 
ಹಾದಿ ತೆರೆಯುವ ರೀತಿಯನ್ನೂ ಇಲ್ಲ. ಕಾಣಬಹುದು. 
ಉದಾಹರಣೆಗೆ ಮೊದಲ ಬಳಳಗ ಬಣ್ಣ ಮುಖ್ಯ 
ಮಹಿಳೆಯಾದ ಸರಸ್ವತಿ ಮಿಷನ್‌ ಶಾಲೆಯಲ್ಲ ಎರಡು 
ವರ್ಷ ಕಅಯುತ್ತಾಳೆ. ಅಲ್ಲ ಕ್ರಿಕ್ಷಿಯನ್‌ ಸನ್ಯಾಸಿನಿ 
ಉಪಾಧ್ಯಾಯಿನಿಯಿಂದ “ಕಸೂತಿ ಡಣ್ಣ” ಯ ಉಡು 
ಗೊರೆ ಸಿಕ್ಕುತ್ತದೆ. ಮುಂದೆ ಗಂಡನೊಂದಿಗೆ ಸಂಸಾರ 
ಸಾಗಿಸುವಾಗ ಅರಮನೆಯ ಹೆಣ್ಣುಮಕ್ಗಳಗೆ ಹೊಲಗೆ 
ಕಸೂತಿ ಕಅಸಲು ಕೆಲವು ಕಾಲಕ್ಷೆಂದು ಕರೆಯಿಸಿಕೊಂಡು 
ಬಂದಿದ್ದ ಚಟ್ಟೇಕಾರ ಮಹಿಳೆ ಸಿಸಿಅಯಾ ಅವರಿಂದ 
ಸರಸ್ವತಿಗೆ ಲಂಗ, ಜ೦ಪರ್‌ಗಳ೦ಥ ಉಡುಪನ್ನೇ ತಯಾರಿ 
ಸುವ ಜ್ಞಾನ, ಸಿಂಗರ್‌ ಮಿಷನ್ನಿನ ಬಳಕೆಯ ತಿಳುವಳಕೆ 
ಗಳು ಲಭ್ಯವಾಗುತ್ತದೆ. 

ಉಷಾ ಚಿತ್ರಣದ ಈ ಚರಿತ್ರೆಯಲ್ಲ ಪಶ್ತಿಮದ ವೈಜ್ಞಾನಿಕ 
ಆವಿಷ್ಠಾರಗಳೆಲ್ಲ ಆಗಲೆ ಜನರ ದಿನಬಳಕೆಗೆ ಅನುಕೂಲ 
ಕರವಾಗಿ ರೂಢಿಯಾಗಿ ಹೋಗಿದೆ. ರೈಅನಲ್ಲ ಸರಾಗವಾಗಿ 
ಜನ ಎಲ್ಲೆಡೆ ಪ್ರಯಾಣ ಮಾಡುವುದು. ಸಹಜವಾಗಿ 
ಹೋಗಿದೆ. ಆದರೆ ಹಳ್ಳಿ ಹುಡುಗಿ ಸೀತೆ ಮೊದಲ ಬಾರಿ 
ರೈಲನ್ನೇ ಕಂಡಾಗ ಹೆದರಿ ಕಿರುಚಿ ಅದನ್ನೇ ಏರಲು 
ನಿರಾಕರಿಸಿದಳು ಎಂಬುದನ್ನು ಜಟ್ಟರೆ ಪರಸಂಸ್ಕೃ ತಿ, 
ನವನಾಗರೀಕತೆಗಳು ಜನರಿಸೆ ದೊಡ್ಡ ಆಭಾತಶಿಕ 
ಸಂಗತಿಗಳಾಗಿ ಏನೂ ಉಳದಿಲ್ಲ. ಎಲ್ಲೋ ಸುಬ್ಬಮ್ಮನ೦ಥ 
ತೀರಾ ಖಡ್ಡುಗಣ್ಣದ ಸಂಪ್ರದಾಯಸ್ಥರಷ್ಟೇ ಶೇ ಬಗೆಯ 
ಬೆಳವಣಿಗೆಗಳಗೆಲ್ಲ ಅಪಸ್ವರ ಎತ್ತಿಯಾರು. ಉಳದಂತೆ ಇಲ್ಲ 
ಎಲ್ಲರೂ ಬದಲಾವಣೆಗೆಗಳಗೆ ಹೇಗೋ ಒಗ್ಗಿಕೊಳ್ಳುತ್ತಾ 
ಸಾಗುತ್ತಾರೆ. ನರಸಿಂಹರಾಜ ಅರಸರು, ದೇವರಾಜವ್ಯಶಿಗಳ 
ದತ್ತು ಪುತ್ರರಾದ ಸುಬ್ಬರಾಜ ಅರಸರು ಅರಸೊತ್ತಿಗೆಯ 
ದಿನಗಳು ಮುಗಿದವೆಂಬುದನ್ನು ಅರಿತು ಅರಮನೆಯ 
ಆಸ್ತಿಯನ್ನು ಬಳಸಿ ಟ್ರಸ್ಟ್‌ ವೊ೦ದನ್ಮು ಬ ಸ್ಥಾಪಿಸಿ, ತಾವು 
ಕ್ರೀಯಾತಕ. ವಕೀಲರಾಗಿ ಆ ವೃತ್ತಿಯಲ್ಲೇ ಮೇಲೇರುತ್ತಾರೆ. 
ಶ್ಯಾನುಭೋಗರು, ಡೆಫ್ಟಿ ಸಾಹೇಬರು, ಸ್ಕೂಲ್‌ ಇನ್ಸೆಕ್ಟರು. 
ಗುಮಾಸ್ತ ಸ್ತರಾಗಿರುತ್ತಿದ್ದ. ಬ್ರಾಹ್ಮಣರು ಆಂಗ್ಲ ದೊರೆಗಳ 
ಸರ್ಕಾರದ ಖಾಲ ಖಡುಕರಾಗಿ ಕ್ಷೇಮವಾಗಿ ಖದುಕುತ್ತಾರೆ. 
ದೇಶದಾದ್ಯಂತ ಹೊತ್ತಿ ಉರಿದ ಸ್‌ ಸ್ವಾತಂತ್ರ್ಯದ ಚಳುವಳಯ 
ಬೆಂಕಿ ಇವರಾರನ್ನು ತಟ್ಟದು. ಗಂಜ ಅವರ ಅಹಿ೦ಸಾ 


ದ್ದ 


CPMG/KA/BGS-8/2006-08 


RNI NO.45577/88 


Posted at Basavanagudi P.O. ೦೧ the 25/29th of the every month 


June - 2007 


ತೃಕ ಸ್ವಾತಂತ್ಯ ಹೋರಾಟವಾಗಅ, ಗಾಂಧಿ ವಾದಿಗಳ 
ಸಮಾಜ ಸುಧಾರಕರ ಪ್ರಗತಿಪರ ಸಾಮಾಜಕ ಕಾರ್ಯ 
ಗಳಾಗಲೀ ಇಲ್ಲ ನೇತ್ಯಾತ್ಮಕ ಸ೦ಗತಿಗಳಾಗಿ ಬೆಲೆ 
ಪಡೆಯುವುದು ಸಂಪ್ರದಾಯಸ್ಥರ ದೃಷ್ಟಿಕೋನದಿಂದ 
ಎಂಬುದನ್ನು ಹಿಂದೆಯೇ ಗಮನಿಸಲಾಗಿದೆ. ಆದರೆ ಅದೇ 
ಗಾಂಧೀವಾದಿ ಮೂರ್ತಿಯ ಪತ್ನಿ ಸೀತೆ, ಓದಿದಷ್ಟೂ 
ಸಾಲದೆನ್ನುವ ವಿದ್ಯಾದಾಹಿಯಾಗಿ ಇತರ ಮಹಿಳೆಯರನ್ನೂ 
ನದಿ೦ದ ಮೇಲಕ್ಕೆ ತರುವಂಥ “ಸೀತಾಸದನ”ದ 
ಸ್ಥಾಪಕಿಯರಾಗುತ್ತಾಳೆ. 
ಉಷಾ ಅವರ ಕಥೆಯಲ್ಲ ಅವರು ಚಿತ್ರಿಸುವ 'ಸ್ತ್ರೀಯರ 
ಬಳಗ' - ಏಕನಾಯಕಿ ಕೇಂದ್ರಿಕತೆಗೆ ವ್ಯತಿರೇಕವಾಗಿ 
ಬಹುಜನ ನಾಂಯಕಿಂಯರ ಚಿತ್ರವಾಗಿದೆ. ವಾದವು 
ಪ್ರತಿಪಾದಿಸುವ ಬಹುಮುಖ್ಯ 'ಕಥನಕಲೆ 
ಜೀವನದ ಸ್ತೀನಿಷ್ಠ ತತ್ತ್ವವೆ೦ದರೆ "ಬಹುರೂಪತ್ವ' ಏಕಾಧಿ 
ಕಾರದ ಕೇಂದ್ರ. ನಿಯಂತ್ರಣದ ರಾಜಕೀಯಕ್ಕೆ ಪ್ರತಿಯಾಗಿ 
ಸ್ತ್ರೀವಾದಿಗಳು ವಿಕೇಂದ್ರೀಕೃತವಾದ, ಪದಾಧಿಕಾರವನ್ನು 
ನಿರಾಕರಿಸುವ ಸೋದರೀತ್ಸದ ರಾಜಕೀಂಶುವನ್ನ್ನು 
ಮುಂದಿಟ್ಟದ್ದಾರೆ. ಮಹಿಳೆಯರು ಬದುಕಲ್ಲ ಮಾನವ 
ಸಂಬಂಧಗಳಲ್ಲ ತೊಡಗುವಿಕೆಯೂ ಬಹುರೂಪದ್ದಾಗಿ 
ರುತ್ತದೆ. ಇಂಡಿಯಾದಲ್ಲ ಮದುವೆ ಮೂಲಕ ಗಂಡು 
ಗಳಸುವುದು ಒಂದು ಹೆಣ್ಣನ್ನು ಒಬ್ಬ ಸಂಗಾತಿಯನ್ನು. ಹೆಣ್ಣು 
ಆದರೆ ಅದೇ ಮದುವೆಯ ಮೂಲಕ ಒಂದು ಕುಟುಂಬ 
ವನ್ನು. ಆ ಪರಿವಾರದ ಅನೇಕ ಬಗೆಯ ಬಾಂಧವ್ಯದ 
ನೆಲೆಗಳನ್ನೂ ಗಳಸುತ್ತಾಳೆ. ಮಹಿಳೆಯರ ಲೈಂಗಿಕಾನು 
ಭೂತಿ ಕೂಡ ಪುರುಷರದರಂತೆ ಏಕಾಂಗ ಕೇಂದ್ರಿತವಲ್ಲ. 
ಅನೇಕ ಅಂಗಗಳಲ್ಲ ರಸಸ್ರಾವಿಯಾಗಿ ಅಲೆಯಲೆಯಾಗಿ 
ಸರ್ವಾಂಗ ವ್ಯಾಪಿಯಾದ ಬಹುಮುಖ ಅನುಭವವದು 
ಎಂದು ಪ್ರತಿಪಾದಿಸುವುದೂ ಉಂಟು. ಈ ನಿಟ್ಲನಿಂದ 
ನೋಡುವಾಗ ಉಷಾ ಅವರ ಕಾದಂಬರಿಯಲ್ಲ ಸ್ವಂತ 
ವ್ಯಕ್ತಿತ್ವದ ಉಜ್ಜಲತೆ, ಅಂತಃಕರಣದ ಗುಣ, ಉಜ್ಜಲವಾದ 
ಪ್ರತಿಭೆ, ಜೀವನ ಚೈತನ್ಯಗಳ೦ದ ತಮ್ಮಷ್ಟಕ್ಕೇ ಮಿನುಗುವ 
ತಾರೆಗಳಂತೆ “ಸ್ವಯಂಪ್ರಭೆ' ಯರಾದ ಅನೇಕ ನಾಯಕಿ 
ಯರ ಪರಂಪರೆಯು ಸೃಷ್ಟಿಯಾಗಿರುವುದು ಮಹತ್ವದ 
ಸಂಗತಿಯಾಗಿದೆ. ಹಾಗೆಯೇ ಸ್ತ್ರೀವಾದಿ ಸಾಹಿತ್ಯ 
ವಿಮರ್ಶೆಯ ತತ್ವಕ್ಕೆ ಕೊಡುಗೆಯಾಗಬಹುದಾದಂಥ 
“ಸೃಜನಶೀಲತೆ' ಕುರಿತ ಚರ್ಚೆಯೊಂದು ಈ ಕೃತಿಯಿಂದ 
ಹುಟ್ಟಲು ಸಾಧ್ಯವಿದೆ. ಇಂಥ ಕೃತಿಯ ಮಿತಿಗಳೇನೇ 
ಇದ್ದರೂ ಅದರ ಇತ್ಯಾತ್ಮುಕತೆ ನಿಜವಾಗಿ ಮಹತ್ವದ್ದೆ೦ದೇ 
ನನ್ನ ನಂಜಕೆ. ತ. 


G80 09S - eJojePueg 

"೨0515 pie ೨158 

‘peoy ejeedeApiA 'ಡ-೪| 
1೦8.765 9/15 ‘80 (Bleu, 


ಸ 


‘OL 


AM pe ಕಿ ಸ್ಥ 4 
೫... 


ಕ 


HS /1US 


